KA / BGGPO /2515MPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆಗಸ್ಟ್ ೧೨, ೨೦೧೦ (ಶ್ರಾವಣ ೨೧ ಶಕ ವರ್ಷ ೧೯೩೨ ) 


ಸಂಪುಟ ೧೪೫ | 


ಸಂಚಿಕೆ ೩೨ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -6 , ಕಾರ್ಮಿಕ ಭವನ, 

೦ಗಳೂರು- 29 
ಸಂಖ್ಯೆ: ಡಬ್ಲೂಸಿಎ:ಎಫ್ ಸಿ /ಸಿಆರ್ - 02 / 2010 - 11 , ದಿನಾಂಕ :17ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಶಾಂತಮ್ಮ (22 ವರ್ಷ), ಕೋಂ ಲೇಟ್ 1) ಶ್ರೀ ಶಾಮ ಮೂರ್ತಿ @ ಶಾಮಣ್ಣ ಬಿನ್ ಗುಲ್ಲಪ್ಪ 
ವೆಂಕಟೇಶ್ @ ವೆಂಕಟರೆಡ್ಡಿ, 

ಕೆ. ಇ.ಬಿ . ಕಾಂಟ್ರಾಕ್ಟರ್. 
2) ಬೇಬಿ (10 ತಿಂಗಳು), ಶಿವಶಂಕರ್ ರೆಡ್ಡಿ, ಬಿನ್ ವಿಳಾಸ: ಧರ್ಮರಾಯಸ್ವಾಮಿ ಟೆಂಪಲ್, ಆನೇಕಲ್ 
ಲೇಟ್ ವೆಂಕಟೇಶ್ @ ವೆಂಕಟರೆಡ್ಡಿ , 

ಟೌನ್, ಆನೇಕಲ್ ತಾಲ್ಲೂಕು, ಬೆಂಗಳೂರು 
3 ) ಟಿ . ಎಂ . ವೆಂಕಟರಾವ 12 ವರ್ಷ) ಬಿನ್ ಗ್ರಾಮಾಂತರ ಜಿಲ್ಲೆ. 
ಲೇಟ್ ಮುನಿವೆಂಕಟರೆಡ್ಡಿ. 

2) ದಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, 
4) ಶ್ರೀಮತಿ ಮುನಿಯಮ್ಮ ( 60 ವರ್ಷ ), ಕೋಂ ಬೆಂಗಳೂರು, ಎಲೆಕ್ನಿಕ್ ಸಿಟಿ ಸಪ್ಪೆ ಕಂಪನಿ ಲಿ., 
ಟಿ. ಎಂ. ವೆಂಕಟರಾಮ ರೆಡ್ಡಿ , ಬಿನ್ ಲೇಟ್, ಆನೇಕಲ್ ಉಪವಿಭಾಗ, ಆನೇಕಲ್ ತಾಲ್ಲೂಕು, 
ಮುನಿವೆಂಕಟರೆಡ್ಡಿ . 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ವಿಳಾಸ: ತಮ್ಮನಾಯಕನಹಳ್ಳಿ, ಕಸಬ ಹೋಬಳಿ, 
ಆನೇಕಲ್ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ. 

ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ :23.02.2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ , ಅರ್ಜಿದಾರರ ಶ್ರೀ ವೆಂಕಟೇಶ್ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

( ೩೨೬೫) 


೩೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್.ಬಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 

ಬೆಂಗಳೂರು 6ನೇ ಉಪವಿಭಾಗ, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 6, ಕಾರ್ಮಿಕ ಭವನ, 

ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು-29 
ಸಂಖ್ಯೆ: ಡಬ್ಲೂಸಿಎ:ಎಫ್ ಸಿ/ ಸಿಆರ್ - 03/2010 - 11 , ದಿನಾಂಕ :17ನೇ ಜುಲೈ, 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಕಲಾವತಿ ( 28 ವರ್ಷ) ಬಿನ್ ಲೇಟ್ 1) ಮೆ : ರಾಯಲ್ ಸುಂದರಂ ಅಲೈಯನ್ಸ್ ಇನ್ಸೂರೆನ್ಸ್ 
ದಿನಾಕರ್‌, 

ಕಂಪನಿ ಲಿ., ನಂ .1867, ರಾಘವೇಂದ್ರ ಪ್ಲಾಜಾ , 
2) ಡಿ, ಜ್ಯೋತಿ, (10 ವರ್ಷ) ಬಿನ್ ಲೇಟ್, ನೆಲಮಹಡಿ, ವಿಲ್ಸನ್‌ಗಾರ್ಡನ್, 1ನೇ ಕ್ರಾಸ್, ಹೊಸೂರು 
ದಿನಾಕರ್‌. 

ರಸ್ತೆ , ಮೈನ್, ಬೆಂಗಳೂರು- 27. 
3) ಡಿ, ಆಶಾ (08 ವರ್ಷ) ಬಿನ್ ಲೇಟ್ ದಿನಾಕರ್‌, 

2) ಶ್ರೀ ಗುರು ಮೂರ್ತಿ ಎಸ್. ನಂ .170, ಆಗರ, ಅಗರ 
4) ಡಿ. ಯುಗೇಂದ್ರ (06 ವರ್ಷ ) ಬಿನ್ ಲೇಟ್ ( ಅಂಚೆ), ಶ್ರೀ ಯಲ್ಲಮ್ಮ ಟೆಂಪಲ್ ಸ್ಟ್ರೀಟ್, ಸರ್ಜಾಪುರ 
ದಿನಾಕರ್‌ 

ಮೈನ್‌ರೋಡ್, ಬೆಂಗಳೂರು-560 102. 
5) ಡಿ. ಸಹನಾ (04 ವರ್ಷ ) ಬಿನ್ ಲೇಟ್ 
ದಿನಾಕರ್. 
ವಿಳಾಸ : ಶ್ರೀಮತಿ ಕಲಾವತಿ ಸೋಮಶೇಖರ ಲೇಔಟ್ , 
ಸರ್ಜಾಪುರ ಮೈನ್ ರೋಡ್, ಬೆಂಗಳೂರು. 

ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ:25.03.2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಶ್ರೀ ದಿನಕರ್ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್ . ಬಿ . ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 
ಬೆಂಗಳೂರು 6ನೇ ಉಪವಿಭಾಗ, ಬೆಂಗಳೂರು. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೬೭ 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 6, ಕಾರ್ಮಿಕ ಭವನ , 

ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 
ಸಂಖ್ಯೆ: ಡಬ್ಲೂಸಿಎ:ಎಫ್ ಸಿ /ಸಿಆರ್ - 05/ 2010 - 11 , ದಿನಾಂಕ:17ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಬಿ . ವಿ. ಶೋಭ ( 22 ವರ್ಷ ) ಕೋಂ 1) ದಿ ಮ್ಯಾನೇಜರ್, ಬಜಾಜ್ ಅಲೈಯನ್ಸ್, ಇನ್ಸೂರೆನ್ಸ್ 
ಲೇಟ್ ಬಿ. ಸಿ. ವಸಂತ @ ಜಗದೀಶ್. 

ಕಂಪನಿ ಲಿ ., 
2 ) ಮಾಸ್ಟರ್ ಬಿ. ವಿ. ರುತೀಕ್ (5 ವರ್ಷ) ಬಿನ್ ನಂ.105 -ಎ - 107 /ಎ, ಸಿಯಾರ್ ಪ್ಲಾಜಾ 136 , ರೆಸಿಡೆನ್ಸಿ 
ಲೇಟ್ ಬಿ. ಸಿ. ವಸಂತ @ ಜಗದೀಶ್. 

ರಸ್ತೆ , ಬೆಂಗಳೂರು. 
3) ಮಾಸ್ಟರ್ ಬಿ.ವಿ .ಕಾರ್ತಿಕ್ @ ಬಿ.ವಿ . ಶಶಿಕಾಂತ್ 2) ಶ್ರೀಮತಿ ಸವಿತಾ ಶೆಟ್ಟಿ ಕೋಂ ಶ್ರೀ ಬಿ . ಹರೀಶ್ 
(3 ವರ್ಷ ) ಬಿನ್ ಲೇಟ್ ಬಿ .ಸಿ. ವಸಂತ @ 
ಜಗದೀಶ್. 

ಸಹನಾ ನಿಲಯ , ಕಾಲೇಜ್ ರಸ್ತೆ , ಬಂಟ್ವಾಳ , 
4) ಶ್ರೀ ಬಿ.ಇ. ಚೆಂಗಪ್ಪ ( 66 ವರ್ಷ ) ಬಿನ್ ಲೇಟ್ ಮಂಗಳೂರು- 574211. 
ಬಿ. ವಿ . ಈರಪ್ಪ. 
5) ಶ್ರೀಮತಿ ಬಿ. ಸಿ. ಬೋಜಮ್ಮ ( 60 ವರ್ಷ) ಕೋಂ 
ಬಿ. ಇ . ಚೆಂಗಪ್ಪ 
ವಿಳಾಸ : ಕೇರಾಫ್ ನವೀನ್ ಕುಮಾರ್ , ಜಮತಾ 
ಕಾಲೋನಿ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. 


ಶೆಟ್ಟಿ, 


ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ:03. 04. 2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಶ್ರೀ ಬಿ. ಸಿ. ವಸಂತ್ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ಧ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು . ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್ . ಬಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 

ಬೆಂಗಳೂರು 6ನೇ ಉಪವಿಭಾಗ, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -6 , ಕಾರ್ಮಿಕ ಭವನ , 

೦ಗಳೂರು- 29 
ಸಂಖ್ಯೆ: ಡಬ್ಲೂಸಿಎ :ಎಫ್ ಸಿ/ ಸಿಆರ್ - 06/ 2010 - 11 , ದಿನಾಂಕ:17ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಲಕ್ಷ್ಮಿದೇವಿ (32 ವರ್ಷ) ಕೋಂ ಲೇಟ್ 1) ಮೆ : ಕೆಎನ್‌ಜಿ ಎಂಟರ್‌ಪ್ರೈಸೆಸ್, ನಂ .4, ಮುನಿಗೌಡ 
ಕೆ. ಮುತ್ತುರಾಜು. 

ರಸ್ತೆ , ಕಮ್ಮನಹಳ್ಳಿ ಮುಖ್ಯರಸ್ತೆ , ಆರ್. ಎಸ್. ಪಾಳ್ಯ, 
ಎಂ . ಎಸ್. ನಗರ ಪೋಸ್ಟ್, ಬೆಂಗಳೂರು. 


೩೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
2) ಎಂ . ಚಿತ್ರಾ (17 ವರ್ಷ) ಬಿನ್ ಲೇಟ್ 2) ದಿ ಓರಿಯಂಟಲ್ ಇನ್ಸೂರೆನ್ಸ್ ಕಂಪನಿ ಲಿ., 
ಕೆ. ಮುತ್ತುರಾಜು. 

ನಂ . 705 , ಸುವರ್ಣ ಟವರ್ , ಮೊದಲನೇ ಮಹಡಿ, 
3) ಪವನ್ ಎಂ . (7 ವರ್ಷ ) ಬಿನ್ ಲೇಟ್ ಕೆ. ವಿಜಯನಗರ, ಬಿಡಿಎ ಕಾಂಪ್ಲೆಕ್ಸ್ ಹತ್ತಿರ, 
ಮುತ್ತುರಾಜು, 

ಗೋವಿಂದರಾಜನಗರ, ವಿಜಯನಗರ, 
4) ಅಕ್ಕಜಮ್ಮ (66 ವರ್ಷ) ಕೋಂ ಲೇಟ್ ಬೆಂಗಳೂರು- 560040. 
ಕರಿಯಪ್ಪ. 
ವಿಳಾಸ: ನಂ .102 , ಕೇರಾಫ್ ರಾಧಾಕೃಷ್ಣ 
ಕಾಂಪೌಂಡ್ ಕೊಟ್ಟನೂರು ದಿಣ್ಣೆ , ಜೆ. ಪಿ.ನಗರ, 8ನೇ 
ಹಂತ, ಬೆಂಗಳೂರು- 560076 . 

ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ:08. 04 .2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಕೆ. ಮುತ್ತುರಾಜು, ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ . 

ಎನ್ . ಬಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 

ಬೆಂಗಳೂರು 6ನೇ ಉಪವಿಭಾಗ, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -6, ಕಾರ್ಮಿಕ ಭವನ, 

ತಂಗಳೂರು- 29 
ಸಂಖ್ಯೆ : ಡಬ್ಲೂಸಿಎ:ಎಫ್ ಸಿ /ಸಿಆರ್ - 07/ 2010 - 11 , ದಿನಾಂಕ : 17ನೇ ಜುಲೈ , 2010 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಶ್ರೀ ವೆಂಕಟಪ್ಪ, ವಯಸ್ಸು:60 ವರ್ಷ, 

1) ಶ್ರೀ ಎಲ್. ಕೃಷ್ಣಪ್ಪ, ವಯಸ್ಸು: 63 ವರ್ಷ , ಬಿನ್ 
ವಿಳಾಸ: ಎಂ . ಜಿ. ರೋಡ್, ಸರ್ಜಾಪುರ ಗ್ರಾಮ ಮತ್ತು ಲೇಟ್ ನಾರಾಯಣಪ್ಪ, 
ಹೋಬಳಿ, ಆನೇಕಲ್ ತಾಲ್ಲೂಕು. 

ವಿಳಾಸ:ದೊಡ್ಡಕೊಡುತ್ತೂರು ವಿಲೇಜ್ ಕಸಬಾ 
ಹೋಬಳಿ, ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ . 
2 ) ಶ್ರೀ ನಾಗರಾಜ್ 
ವಿಳಾಸ: ಎಂ . ಜಿ.ರಸ್ತೆ , ಸರ್ಜಾಪುರ ಗ್ರಾಮ , & ಹೋಬಳಿ, 
ಆನೇಕಲ್ ತಾಲ್ಲೂಕು. 
3) ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಲಿ., 
ಬೊಮ್ಮಸಂದ್ರ ಬ್ರಾಂಚ್ ಕೆಐಎಡಿಬಿ ಕಾಂಪ್ಲೆಕ್ಸ್ 1ನೇ 
ಫ್ಲೋರ್, ಬೊಮ್ಮಸಂದ್ರ ಆನೇಕಲ್ ತಾಲ್ಲೂಕು. 


ಪಿ . ಆರ್ .1133 


ವಿರುದ್ದ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 


೩೨೬೯ 


ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ:05 .05 . 2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಎಸ್. ವಿ. ಶಂಕರಪ್ಪ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ . 

ಎನ್. ಬಿ . ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 
ಬೆಂಗಳೂರು 6ನೇ ಉಪವಿಭಾಗ, 

ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 6, ಕಾರ್ಮಿಕ ಭವನ, 

೦ಗಳೂರು- 29 
ಸಂಖ್ಯೆ : ಡಬ್ಲೂಸಿಎ:ಎಫ್ ಸಿ /ಸಿಆರ್ - 08 /2010 - 11 , ದಿನಾಂಕ: 17ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಗೌರಮ್ಮ ಕೋಂ ಲೇಟ್ ಮುನಿರಾಜು, 1) ಪಿ. ಅಲ್ತಾಫ್‌ಉಲ್ಲಾ ಖಾನ್ ಬಿನ್ ಪ್ಯಾರೇಜಾನ್, 
( 28 ವರ್ಷ) 

ನಂ . 292, ಹತ್ತಿರ ಚನ್ನಕೇಶ್ವರ ಟೆಂಪಲ್, ಅತ್ತಿಬೆಲೆ 
2) ಮಾಸ್ಟರ್‌ ರೋಹಿತ್ (09 ವರ್ಷ ) ಬಿನ್ ಲೇಟ್ ಆನೇಕಲ್ ತಾಲ್ಲೂಕು, ಬೆಂಗಳೂರು ಜಿಲ್ಲೆ. 
ಮುನಿರಾಜು. 

2) ಐಸಿಐಸಿಐ ಜನರಲ್ ಇನ್ಸೂರೆನ್ಸ್ ಕಂಪನಿ ಲಿ., 
3) ಕುಮಾರಿ ದುರ್ಗಾಶ್ರೀ (07 ವರ್ಷ ) ಬಿನ್ ಲೇಟ್ ಎಸ್ವಿಆರ್ ಕಾಂಪ್ಲೆಕ್ಸ್ , 2ನೇ ಮಹಡಿ, ನಂ . 89, 
ಮುನಿರಾಜು. 

ಹೊಸೂರು ಮೈನ್ ರೋಡ್, ಬೆಂಗಳೂರು. 
ವಿಳಾಸ: ಮಸೀದಿ ರಸ್ತೆ, ಅತ್ತಿಬೆಲೆ, ಆನೇಕಲ್ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ . 

ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 24. 05. 2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಶ್ರೀ ಮುನಿರಾಜು ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 


೩೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್. ಬಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 

ಬೆಂಗಳೂರು 6ನೇ ಉಪವಿಭಾಗ, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 6, ಕಾರ್ಮಿಕ ಭವನ, 

ಸಿ೦ಗಳೂರು- 29 
ಸಂಖ್ಯೆ: ಡಬ್ಲೂಸಿಎಎಫ್ ಸಿ/ ಸಿಆರ್ - 09 / 2010 - 11 , ದಿನಾಂಕ:17ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಸುಜಾನ್, (60 ವರ್ಷ ) ಕೋಂ 1) ಮೆ : ಶ್ರೀ ರಮೇಶ್ ರೆಡ್ಡಿ ಬಿ. ಬಿನ್ ಬಿ. 
ಲೇಟ್ ಅಮಿರ್‌ಜಾನ್, 

ವೆಂಕಟರಮಣ ರೆಡ್ಡಿ ಮೊರವಾ ಬೀಮಾಂಗಣಿ ಪಾಲ್ಲಿ , 
2 ) ಶ್ರೀಮತಿ ಶಾಹೀನಾ ತಾಜ್ , ( 29 ವರ್ಷ) ಕೋಂ ಮುಂಗಾನೂರು ತಾಲ್ಲೂಕು, ಚಿತ್ತೂರು ಜಿಲ್ಲೆ, 
ಲೇಟ್ ಸಾಧಿಕ್ ಪಾಶಾ. 

ಆಂಧ್ರಪ್ರದೇಶ. 
3) ಕುಮಾರ್ ಸವೀರಾ (10 ವರ್ಷ) ಬಿನ್ ಲೇಟ್ 2) ದಿ ಮ್ಯಾನೇಜರ್ ಯುನೈಟೆಡ್ ಇಂಡಿಯಾ 
ಸಾಧಿಕ್ ಪಾಶಾ. 

ಇನ್ನೂರೆನ್ಸ್ ಕಂಪನಿ ಲಿ., ಆಫೀಸ್ಕೋಡ್- 051602. 
4) ಮಾಸ್ಟರ್‌ ರಾಕ್ಯುಬ್ ಪಾಶಾ ( 08 ವರ್ಷ ) ಬಿನ್ XIV -488/A , ಗಾಂಧಿರೋಡ್, ಮದನ್ ಪಲ್ಲಿ - 517325, 
ಲೇಟ್ ಸಾಧಿಕ್ ಪಾಶಾ . 

ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ. 
ವಿಳಾಸ: ನಂ . 24 , ಹಳೆ ಗುರಪ್ಪನಪಾಳ್ಯ , ಮುಖ್ಯರಸ್ತೆ, 
ಬನ್ನೇರುಘಟ್ಟ ರೋಡ್, ಬೆಂಗಳೂರು-560029. 

ಪ್ರಕಟಣೆ 
- ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ : 29.05 .2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಶ್ರೀ ಅಮಿರ್‌ಜಾನ್ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ , ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್ . ಬಿ . ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 

ಬೆಂಗಳೂರು 6ನೇ ಉಪವಿಭಾಗ, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 6, ಕಾರ್ಮಿಕ ಭವನ , 

ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು-29 
ಸಂಖ್ಯೆ: ಡಬ್ಲೂಸಿಎಎಫ್‌ಸಿ/ ಸಿಆರ್ - 10 /2010 - 11 , ದಿನಾಂಕ: 17ನೇ ಜುಲೈ, 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಮಂಜುಳ W /o ಲೇಟ್ 1) ಮೆ : ಸ್ಕಾಟ್‌ಮ್ಯಾಕ್ ಸೆಕ್ಯೂರಿಟಿ ಸರ್ವಿಸ್, ನಂ . 21 , 
ಕೆ. ವೆಂಕಟರಮಣ. 

1ನೇ ನ್ಯೂ ತಿಪ್ಪಸಂದ್ರಾ ಮೈನ್ ರೋಡ್, ಕೆನರಾ 
ಬ್ಯಾಂಕ್ , ಬೆಂಗಳೂರು- 75. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೭೧ 
2) ಕುಮಾರಿ ಬಿ. ತೃಪ್ತಿ D /o ಲೇಟ್ 2) ಶ್ರೀ ಟಿ. ಜೆ. ಚಂದ್ರಶೇಖರ್ S/o ಟಿ. ಜೆ. ಬಸವರಾಜು, 
ಕೆ. ವೆಂಕಟರಮಣ. 

ಮೇಜರ್‌. 
3) ಮಾಸ್ಟರ್‌ ವಿ. ಪ್ರಜ್ವಲ್ S/o ಲೇಟ್ ವಿಳಾಸ : ನಂ .5, ಡಿಸ್ಪೆನ್ಸರಿ ರೋಡ್, ಕಲಾಸಿಪಾಳ್ಯಂ, 
ಕೆ. ವೆಂಕಟರಮಣ. 

ಬೆಂಗಳೂರು- 02 . 
ವಿಳಾಸ: ನಂ . 42 , 11ನೇ ಕ್ರಾಸ್ , 13ನೇ ಡಿವಿಷನ್ 3) ಮೆ : ರಿಲೈಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂಪನಿ ಲಿ., 
ರೂಪೀನಾ ಅಗ್ರಹಾರ ಮೈನ್ ರಸ್ತೆ, ವಿರಾಟನಗರ, ರಿಲೈಯನ್ಸ್ ಸೆಂಟರ್, ವಾಲ್‌ಚಂದ್ ಹಿರಾಚಂದ್ 
ಬೊಮ್ಮನಹಳ್ಳಿ, ಬೆಂಗಳೂರು-68. 

ಮಾರ್ಗ ಬಲಾರ್ಡ್ ಎಸ್ಟೇಟ್, ಮುಂಬಯಿ -400001. 
4) ಶ್ರೀ ಕುನ್ನಪ್ಪ S /o ಲೇಟ್ ಶ್ರೀ ಜಂಗಮುನಿಯಪ್ಪ, ರಿಲೈಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂಪನಿ ಲಿ., 
ವಿಳಾಸ: ಕಾಮಸಂದ್ರ ಅಗ್ರಹಾರ, ಕಸಬ ಹೋಬಳಿ, ಆರ್‌ಜಿಐಸಿಎಲ್, ಬೆಂಗಳೂರು- 11 . 
ಆನೇಕಲ್ ತಾಲ್ಲೂಕು. 

ಎಸ್. ಎಂ . ಟವರ್, 2ನೇ ಫ್ಲೋರ್, 11ನೇ ಮೈನ್, 3ನೇ 
ಬ್ಲಾಕ್ , ಜಯನಗರ , ಬೆಂಗಳೂರು- 11. 


ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ: 03 .06. 2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಶ್ರೀ ಕೆ. ವೆಂಕಟರಮಣ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ 
ವಿರುದ್ಧ ಕ್ರಮ ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್. ಬಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 
ಪಿ . ಆರ್.1134 

ಬೆಂಗಳೂರು 6ನೇ ಉಪವಿಭಾಗ, 

ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಬಳ್ಳಾರಿ 

ಪ್ರಕರಣ ಸಂಖ್ಯೆ:ಕಾನಪ: 89 :2010 / ಎಫ್ / 478, ದಿನಾಂಕ:17ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ತಾರ ಗಂ : ಲೇಟ್ ದುರುಗಯ್ಯ , 1) ಹೆಚ್. ಎಂ .ಸೋಮಶೇಖರಯ್ಯ , 
ವಯಸ್ಸು:30 ವರ್ಷ , ವೃತ್ತಿ: ಮನೆಕೆಲಸ (ಮೃತನ ಹೆಚ್. ಎಂ . ವೇಮದೇವಯ್ಯ , ಪ್ರೀಮಿಯಂ ಟೆಕ್ನಿಕಲ್ 
ಹೆಂಡತಿ) 

ಕನ್ಸಲ್ಟೆಂಟ್, ಡೋರ್ ನಂ .349:1- ಜಿ, ಸಾವಿತ್ರಿ 
2) ಚಿ: ಸುಮ ತಂ : ಲೇಟ್ ದುರುಗಯ್ಯ , ನಿಲಯ ಗಣೇಶ್‌ನಗರ, ಸಿರುಗುಪ್ಪ ರಸ್ತೆ , ಬಳ್ಳಾರಿ. 
ವಯಸ್ಸು:15 ವರ್ಷ, ವೃತ್ತಿ: ವಿದ್ಯಾರ್ಥಿ ( ಮೃತನ 2) ಶ್ರೀಮತಿ ಸುಮ , ಗಂ : ಹೆಚ್ . ಎಂ . 
ಮಗಳು) 

ಸೋಮಶೇಖರಯ್ಯ , ಮ್ಯಾನೇಜಿಂಗ್ ಪಾರ್ಟನರ್ 
ಪ್ರೀಮಿಯಂ ಟೆಕ್ನಿಕಲ್ ಕನ್ಸಲ್ಟೆಂಟ್, ಡೋರ್ 
ನಂ .349:1- ಜಿ , ಸಾವಿತ್ರಿ ನಿಲಯ ಗಣೇಶ್‌ನಗರ, 
ಸಿರುಗುಪ್ಪ ರಸ್ತೆ, ಬಳ್ಳಾರಿ. 


೩೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
3) ಚಿ. ಶೃತಿ, ತಂ : ಲೇಟ್ ದುರುಗಯ್ಯ , ವಯಸ್ಸು:09 
ವರ್ಷ , ವೃತ್ತಿ: ವಿದ್ಯಾರ್ಥಿ ( ಮೃತನ ಮಗಳು) 
4) ಶ್ರೀಮತಿ ಯಮನವ್ವ , ಗಂ : ಲೇಟ್ ಕರನಪ್ಪ, 
ವಯಸ್ಸು: 60 ವರ್ಷ , 
ವೃತ್ತಿ: ಏನೂ ಇಲ್ಲ. ( ಮೃತನ ತಾಯಿ ) 
ವಿಳಾಸ: ಬೆಲ್ಲಾರಪ್ಪ ಕಾಲೋನಿ, ಆಂಜಿನಪ್ಪಗುಡಿ 
ಹತ್ತಿರ, ಎ . ಪಿ. ಎಂ . ಸಿ. ಪಕ್ಕದ ಕಾಂಪೌಂಡ್ , ಬಳ್ಳಾರಿ, 

ಪ್ರಕಟಣೆ 
ಸದರಿ 1 ರಿಂದ 4ರ ವರೆಗಿನ ಅರ್ಜಿದಾರರು ತಾವು ಮೃತ ದುರುಗಯ್ಯನ ಹೆಂಡತಿ, ಅಪ್ರಾಪ್ತ ವಯಸ್ಕ ಮಕ್ಕಳು 
ಹಾಗೂ ತಾಯಿಯಾಗಬೇಕೆಂದು, ಮೃತನ ವಾರಸುದಾರರು, ಅವಲಂಬಿತರೆಂದು ತಿಳಿಸಿ ದಿನಾಂಕ:26.01.2010 ರಂದು 
ಕರ್ತವ್ಯದ ಮೇಲಿದ್ದಾಗ ಕಟ್ಟುತ್ತಿದ್ದ ಬಿಲ್ಡಿಂಗ್ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದ್ದನೆಂದು, ತಾವು ಆತನು ದುಡಿದ 
ಆದಾಯದ ಮೇಲೆ ಆಧಾರಪಟ್ಟಿದ್ದು ಈಗ ತಮ್ಮ ಜೀವನ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆಂದು, ಅಪಘಾತದ 
ಸಮಯದಲ್ಲಿ 32 ವರ್ಷ ಇತ್ತೆಂದು, ಪ್ರತಿವಾದಿಗಳು ದಿನಕ್ಕೆ 300 -00 ರೂ . ಕೂಲಿ ಕೊಡುತ್ತಿದ್ದರೆಂದು ತಿಳಿಸಿ ಈ 
ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಮೃತನ ವಾರಸುದಾರರು ಹಾಗೂ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ 
ಅಥವಾ ಸಂಬಂಧಿಕರು ಕೋರಿದಲ್ಲಿ ಅಂಥಹವರು ಈ ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ತಮ್ಮ 
ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ 
ನಷ್ಟಪರಿಹಾರ ಆಯುಕ್ತರು, ಬಳ್ಳಾರಿ 

ಉಪವಿಭಾಗ -1, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಬಳ್ಳಾರಿ 

ಪ್ರಕರಣ ಸಂಖ್ಯೆ:ಕಾನಪ:94:10 / 480 - 81 , ದಿನಾಂಕ:17ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ಕುರುಬ ಮಲ್ಲಯ್ಯ ತಂ : ಲೇಟ್ ಮಾರಣ್ಣಿ 

1) ಶ್ರೀ ಹೆಚ್. ಎಂ . ಸೋಮಶೇಖರಯ್ಯ , ತಂ : 
ವಯಸ್ಸು: 40 ವರ್ಷ , ವೃತ್ತಿ: ಏನೂ ಇಲ್ಲ. 

ಶ್ರೀ ಹೆಚ್. ಎಂ . ವೇಮದೇವಯ್ಯ , ಪ್ರೀಮಿಯಂ ಟೆಕ್ನಿಕಲ್ 
ವಾಸ: ಗಜ್ಜಿಹಳ್ಳಿಗ್ರಾಮ , ಪ್ರಸ್ತುತ: ಇಂದಿರಾನಗರ, ಕನ್ಸಲ್ಟೆಂಟ್, ಡೋರ್ ನಂ .349:1- ಜಿ , ಸಾವಿತ್ರಿ 
ಬಳ್ಳಾರಿ. 

ನಿಲಯ ಗಣೇಶ್‌ನಗರ , ಸಿರುಗುಪ್ಪ ರಸ್ತೆ , ಬಳ್ಳಾರಿ. 
2) ಶ್ರೀಮತಿ ಹನುಮಂತಮ್ಮ ತಂ : ಲೇಟ್ ಮಾರಣ್ಣ , 2) ಶ್ರೀಮತಿ ಸುಮ , ಗಂಡ: 
ವಯಸ್ಸು: 8 ವರ್ಷ , ವೃತ್ತಿ: ಏನೂ ಇಲ್ಲ, ವಾಸ: ಶ್ರೀ ಹೆಚ್. ಎಂ . ಸೋಮಶೇಖರಯ್ಯ , 
ಮೇಲಿನಂತೆ. 

ಮ್ಯಾನೇಜಿಂಗ್ ಪಾರ್ಟನರ್‌ ವಿಳಾಸ ಮೇಲಿನಂತೆ. 

ಪ್ರಕಟಣೆ 
1ನೇ ಅರ್ಜಿದಾರ ಕುರುಬ ಮಲ್ಲಯ್ಯ ಹಾಗೂ ಹನುಮಂತಮ್ಮಳು ಮೃತ ನಾಗಮ್ಮಳಿಗೆ ಗಂಡ ಹಾಗೂ 
ಮಗಳಾಗಬೇಕೆಂದು, ವಾರಸುದಾರರು ಹಾಗೂ ಅವಲಂಬಿತರೆಂದು ತಿಳಿಸಿ ಮೃತಳು ಪ್ರತಿವಾದಿಗಳ ಬಳಿ ಕೂಲಿಯಾಗಿ ಕೆಲಸ 
ಮಾಡುತ್ತಿದ್ದಾಗ ಕಟ್ಟಡ ಕುಸಿದುಬಿದ್ದು ಮರಣಹೊಂದಿರುತ್ತಾಳೆಂದು, ಅಪಘಾತವಾಗಿ ಮೃತಪಟ್ಟಾಗ ಆಕೆಯ ವಯಸ್ಸು 32 
ವರ್ಷ ಇತ್ತೆಂದು, ಪ್ರತಿವಾದಿಗಳು ದಿನಕ್ಕೆ 150 - 00 ರೂ . ದಿನಗೂಲಿ ಕೊಡುತ್ತಿದ್ದರೆಂದು, ದಿನಾಂಕ:26.01. 2010ರಂದು 
ಮೃತಪಟ್ಟಿದ್ದು ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಂಬಂಧಿಕರಾಗಲಿ, ಬೇರೆ ಯಾರಾದರೂ ಮೃತನ ವಾರಸುದಾರರು, ಅವಲಂಬಿತರೆಂದು 
ಕೋರಿದಲ್ಲಿ ಅಂಥಹವರು ಈ ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ತಮ್ಮ ಆಕ್ಷೇಪಣೆಗಳೇನಾದರೂ 
ಇದ್ದಲ್ಲಿ ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ 
ನಷ್ಟಪರಿಹಾರ ಆಯುಕ್ತರು, ಬಳ್ಳಾರಿ 

ಉಪವಿಭಾಗ -1, ಬಳ್ಳಾರಿ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೭೩ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಬಳ್ಳಾರಿ 
ಈ ಪ್ರಕರಣ ಸಂಖ್ಯೆ:ಕಾನಪ:93:10/ 482 - 83, ದಿನಾಂಕ :17ನೇ ಜುಲೈ, 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
ಶ್ರೀಮತಿ ಹನುಮಂತಮ್ಮ ಗಂ : ಲೇಟ್ ಹುಸೇನಪ್ಪ 

1) ಹೆಚ್. ಎಂ .ಸೋಮಶೇಖರಯ್ಯ , 
ವಯಸ್ಸು:50 ವರ್ಷ, ವೃತ್ತಿ ಏನೂ ಇಲ್ಲ. 

ತಂ : ಹೆಚ್. ಎಂ . ವೇಮದೇವಯ್ಯ , ಪ್ರೀಮಿಯಂ 
ವಾಸ: ಗೆಜ್ಜೆಹಳ್ಳಿ ಗ್ರಾಮ , ಪ್ರಸ್ತುತ ವಾಸ: ಟೆಕ್ನಿಕಲ್ ಕನ್ಸಲ್ಟೆಂಟ್ , ಡೋರ್ ನಂ .349:1 - ಜಿ , 
ಇಂದಿರಾನಗರ, ಬಳ್ಳಾರಿ . 

ಸಾವಿತ್ರಿ ನಿಲಯ ಗಣೇಶ್‌ನಗರ, ಸಿರುಗುಪ್ಪ ರಸ್ತೆ, 
ಬಳ್ಳಾರಿ. 
2) ಶ್ರೀಮತಿ ಸುಮ , ಗಂಡ: 
ಹೆಚ್ . ಎಂ . ಸೋಮಶೇಖರಯ್ಯ , 

ಮ್ಯಾನೇಜಿಂಗ್ ಪಾರ್ಟನರ್‌ ವಿಳಾಸ ಮೇಲಿನಂತೆ. 

ಪ್ರಕಟಣೆ 
ಶ್ರೀಮತಿ ಹನುಮಂತಮ್ಮಳು ಮೃತ ಲಿಂಗಪ್ಪನ ತಾಯಿ , ವಾರಸುದಾರಳು ಹಾಗೂ ಅವಲಂಬಿತರೆಂದು ತಿಳಿಸಿ, 
ದಿನಾಂಕ: 26. 01. 2010ರಂದು ಪ್ರತಿವಾದಿಗಳ ಬಳಿ ಕೆಲಸದಲ್ಲಿ ನಿರತನಾಗಿದ್ದಾಗ ಕಟ್ಟಡ ಕುಸಿದು ಬಿದ್ದು 
ಮರಣಹೊಂದಿರುತ್ತಾನೆಂದು, ಅಪಘಾತದ ಸಮಯದಲ್ಲಿ ಆತನ ವಯಸ್ಸು 35 ವರ್ಷ ಇದ್ದು, ಪ್ರತಿವಾದಿ ದಿನಕ್ಕೆ 
450 - 00 ರೂ . ಕೂಲಿ ಕೊಡುತ್ತಿದ್ದರೆಂದು, ಈಗ ಆತನ ದುಡಿಮೆ ಇಲ್ಲದೆ ತಮ್ಮಗಳ ಜೀವನ ಸಾಗುವುದು ತುಂಬಾ 
ಕಷ್ಟಕರವಾಗಿರುತ್ತದೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾಳೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂದೀಕರಿಗೂ ತಿಳಿಯಪಡಿಸುವುದೇನೆಂದರೆ ಮೃತನ 
ವಾರಸುದಾರರೆಂದು ಅಥವಾ ಅವಲಂಬಿತರೆಂದು ಕೋರಿದಲ್ಲಿ ಅಂಥಹವರು ಈ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳೊಳಗಾಗಿ 
ಈ ನ್ಯಾಯಾಲಯಕ್ಕೆ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ 
ಪಿ . ಆರ್ . 1139 

ನಷ್ಟಪರಿಹಾರ ಆಯುಕ್ತರು, ಬಳ್ಳಾರಿ 

ಉಪವಿಭಾಗ -1, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -1, ಕಾರ್ಮಿಕ ಭವನ, ಐಟಿಐ 

ಆವರಣ , ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 
ಸಂಖ್ಯೆ : ಡಬ್ಲೂಸಿಎ / ಎಫ್ ಸಿ/ ಸಿಆರ್ - 36/ 2010 , ದಿನಾಂಕ:21ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1 ) Venkataramanappa S / o Lt: 

1) B. K. Satish S /o B . Kamegouda 
Maravenkataiah . 

at No. 2 , Chikkabyalakere, 
2 ) Smt. Shivamma W /o Venkataram , 

Shivakote Post, Bangalore North , 
Doddabele Village, Thyamagondlu (H ) 

Bangalore -89 . 
Nelamangal (Tq ) Bangalore Rural ( Dist) 

2 ) The Branch Manager, Royal Sundaram 
Alliance Insurance Co .Ltd ., " Sundaram 

Towers" 45 & 46 ,Whits Road , Chennai- 14 . 

ಪ್ರಕಟಣೆ 
ಈ ಮೇಲೆ ನಮೂದಿಸಿರುವ ಅರ್ಜಿದಾರರು ತಾವು ಮೃತ ಶ್ರೀ ಮಂಜುನಾಥ್ ಇವರ ಅವಲಂಬಿತರೆಂದು, ಮೃತನು 
1ನೇ ಪ್ರತಿವಾದಿ ಬಳಿ ಕ್ಲೀನರ್ ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ ಉಂಟಾದ 
ಅಪಘಾತದಲ್ಲಿ ದಿನಾಂಕ:05.03. 2009ರಂದು ಮರಣ ಹೊಂದಿರುತ್ತಾರೆ ಎಂದು, ಈ ಸಂಬಂಧ ತಮಗೆ ಕಾಯ್ದೆಯ ಅನುಸಾರ 
ಪ್ರತಿವಾದಿಗಳಿಂದ ಬರತಕ್ಕೆ ಪರಿಹಾರವನ್ನು ಕೊಡಿಸಬೇಕೆಂದು ಈ ನ್ಯಾಯಾಲಯದ ಮುಂದೆ ಬೇಡಿಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


CatCC 


೩೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨ , ೨೦೧೦ 

ಭಾಗ - ೩ 
ಆದ ಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 
ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ 
ಅರ್ಜಿದಾರರಲ್ಲದೇ , ತಾವೂ ಸಹಾ ಮೃತನ ನಿಜವಾದ “ ಅವಲಂಬಿತರು ” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೆ , 
ಅಂತಹವರು ಈ ಪ್ರಕಟಣೆಯು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ . ಆರ್.1142 

ಹಾಗೂ ಕಾರ್ಮಿಕ ಅಧಿಕಾರಿ, 

ಉಪವಿಭಾಗ -1, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -1, ಕಾರ್ಮಿಕ ಭವನ, ಐಟಿಐ 

ಆವರಣ , ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಸಂಖ್ಯೆ : ಡಬ್ಲೂಸಿಎ/ ಎಫ್ ಸಿ / ಸಿಆರ್ - 37 /2010, ದಿನಾಂಕ:22ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

- ಪ್ರತಿವಾದಿಗಳು: 
1) Madhudamma (37 ) 

1) P . Govinda Raju S /o P .S . Pachappa, 
2 ) Geetha ( 16) 

No. 17 , 3rd Cross , 16th Main , Mahalakshmi 
3) Chaitra (14 ) 

Puram (Po ), Bangalore. 
4 ) Rachita (12) 

2 ) The New Assurance Co.Ltd .,Rajajinagar 
R /a No . 1-79-A , Gowdanahalli Village Post, 

Branch , No.65 , Eshwari Complex , 
Madakarira Town , 

Dr. Rajkumar Road , Rajajinagar, 
Ananthpur District-515301. 

Bangalore -560042. 


ಪ್ರಕಟಣೆ 


ಈ ಮೇಲೆ ನಮೂದಿಸಿರುವ ಅರ್ಜಿದಾರರು ತಾವು ಮೃತ ಶ್ರೀ Gongali Nagaraju ಇವರ ಅವಲಂಬಿತರೆಂದು, 
ಮೃತನು 1ನೇ ಪ್ರತಿವಾದಿ ಬಳಿ Loader/ Unloader ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ 
ಉಂಟಾದ ಅಪಘಾತದಲ್ಲಿ ದಿನಾಂಕ:09.06. 2010ರಂದು ಮರಣ ಹೊಂದಿರುತ್ತಾರೆ ಎಂದು, ಈ ಸಂಬಂಧ ತಮಗೆ ಕಾಯ್ದೆಯ 
ಅನುಸಾರ ಪ್ರತಿವಾದಿಗಳಿಂದ ಬರತಕ್ಕೆ ಪರಿಹಾರವನ್ನು ಕೊಡಿಸಬೇಕೆಂದು ಈ ನ್ಯಾಯಾಲಯದ ಮುಂದೆ ಬೇಡಿಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 

ಆದ ಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 
ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ 
ಅರ್ಜಿದಾರರಲ್ಲದೇ , ತಾವೂ ಸಹಾ ಮೃತನ ನಿಜವಾದ “ ಅವಲಂಬಿತರು ” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೆ , 
ಅಂತಹವರು ಈ ಪ್ರಕಟಣೆಯು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ . ಆರ್ .1143 

ಹಾಗೂ ಕಾರ್ಮಿಕ ಅಧಿಕಾರಿ , 
ಉಪವಿಭಾಗ - 1, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೭೫ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ರಾಮನಗರ ಜಿಲ್ಲೆ , ರಾಮನಗರ 
ಪ್ರಕಟಣೆ ಸಂಖ್ಯೆ : ಕಾಅರಾ/ ಕಾನಪ / ಮರಣ/ ಸಿಆರ್ - 18/ 2010 , ದಿನಾಂಕ:17ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
ಶ್ರೀಮತಿ ಯಲ್ಲಮ್ಮ @ ಎಲ್ಲಮ್ಮ ಕೋಂ 

1) ಶ್ರೀ ಮಧುಚಂದ್ರ, ಲಾರಿ ಮಾಲೀಕರು , ನಂ .ಕೆಎ - 41 
ಮಾರವೆಂಕಟಪ್ಪ, 55 ವರ್ಷ, ಕುಂಭಾಪುರ 

5873, ನಂ .132 , 8ನೇ ಅಡ್ಡರಸ್ತೆ, ಜವರೇಗೌಡನಗರ, 
ಕಾಲೋನಿ, ಕಸಬಾ ಹೋಬಳಿ, ರಾಮನಗರ 

ಅಶ್ವಿನಿ ಸ್ಕೂಲ್ ಹತ್ತಿರ, ರಾಮದಾಸ ಲೇಔಟ್, 
ತಾಲ್ಲೂಕು, ರಾಮನಗರ ಜಿಲ್ಲೆ. 

ಉತ್ತರಹಳ್ಳಿ ಹೋಬಳಿ, ಹೊಸಕೆರೆಹಳ್ಳಿ ಗ್ರಾಮ , 
ರಾಜರಾಜೇಶ್ವರಿನಗರ, ಬೆಂಗಳೂರು- 98. 
2) ರಾಯಲ್ ಸುಂದರಂ ಜನರಲ್ ಇನ್ಸೂರೆನ್ಸ್ ಕಂ . ಲಿ., 
ರಾಘವೇಂದ್ರ ಪ್ಲಾಜಾ, ನೆಲಮಹಡಿ, ನಂ .186 /7 , 
ಹೊಸೂರು ಮುಖ್ಯರಸ್ತೆ , ವಿಲ್ಸನ್ ಗಾರ್ಡನ್, 

ಬೆಂಗಳೂರು- 27 . 

ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ:23.05.2010ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಮಗನಾದ ನಂಜಪ್ಪ @ ಮಂಜುನಾಥ ಎಂಬುವವರು ಮೇಲೆ ವಿಳಾಸಿಸಿರುವ 1ನೇ ಪ್ರತಿವಾದಿಯವರ 
ಲಾರಿಯಲ್ಲಿ ಚಾಲಕನ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ 
ಕಾರ್ಮಿಕ ನಷ್ಟ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು, ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಮೀನಾಪಾಟೀಲ 

ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ 
ಪಿ . ಆರ್‌.1146 

ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ರಾಮನಗರ ಜಿಲ್ಲೆ , ರಾಮನಗರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರಕಟಣೆ ಸಂಖ್ಯೆ: ಕಾಅದಾ:ಕಾನಪ: ಸಿಆರ್ - 80/ 2010 (ಎಫ್), ದಿನಾಂಕ: 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಸರೋಜಮ್ಮ ಕೋಂ ದಿ: ಕೆ.ಎಸ್. 

1) ಕೆ.ಸಿ. ಶ್ರೀಕಂಠಪ್ಪ, ಕೋಂ ದಿ: ಚನ್ನಬಸಪ್ಪ , ಟ್ರಾಕ್ಟರ್ / 
ಮುರುಗೇಂದ್ರಪ್ಪ . 

ಟ್ರೈಲರ್ ಮಾಲೀಕ, ಕೆಎ - 17 - ಟಿಎ -462 - 463, ಕುರ್ಕಿ 
2) ಕು : ಸಿಂಧು D/o ಕೆ.ಎಸ್. ಮುರುಗೇಂದ್ರಪ್ಪ 

ಗ್ರಾಮ , ದಾವಣಗೆರೆ. 
3) ಶ್ರೀಮತಿ ಮಹಾಲಿಂಗಮ್ಮ ಕೋಂ ಶ್ರೀಕಂಠಪ್ಪ , 

2) ಡಿವಿಜನಲ್ ಮ್ಯಾನೇಜರ್, ನ್ಯಾಷನಲ್ ಇನ್ಸೂರೆನ್ಸ್ 
ಕುರ್ಕಿ ಗ್ರಾಮ , ದಾವಣಗೆರೆ. 

ಕಂ . ಲಿ., ದಾವಣಗೆರೆ. 


೩೨೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಪ್ರಕಟಣೆ 
ಶ್ರೀ : ಶ್ರೀಮತಿ ಸರೋಜಮ್ಮ , ಕು : ಸಿಂಧು ಹಾಗೂ ಶ್ರೀಮತಿ ಮಹಾಲಿಂಗಮ್ಮ ಇವರುಗಳಾದ ನಾವು ಮೃತ ದಿ: 
ಕೆ.ಎಸ್. ಮುರುಗೇಂದ್ರಪ್ಪ ಇವರ ವಾರಸುದಾರರೆಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ದಿ: ಕೆ.ಎಸ್. ಮುರುಗೇಂದ್ರಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಕೆ. ಸಿ. ಶ್ರೀಕಂಠಪ್ಪ ಇವರ 
ಟ್ರಾಕ್ಟರ್/ ಟ್ರೈಲರ್ ರಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , 
ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ , ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ 
ಶಾಸನಬದ್ದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

- ಎಸ್.ಸಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು 
ಆಯುಕ್ತರು, ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ದಾವಣಗೆರೆ ಜಿಲ್ಲೆ, ದಾವಣಗೆರೆ | 
ಪ್ರಕಟಣೆ ಸಂಖ್ಯೆ : ಕಾಅದಾ: ಕಾನಪ: ಸಿಆರ್ - 81 / 2010 ( ಎಫ್ ), ದಿನಾಂಕ: 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಶಿವಮ್ಮ W /o ದಿ: ಕೆ. ಟಿ . ಬಸವರಾಜಪ್ಪ 1) ಕೆ.ಸಿ. ಶ್ರೀಕಂಠಪ್ಪ, S/o ದಿ: ಚನ್ನಬಸಪ್ಪ, ಟ್ರಾಕ್ಟರ್ / 
2) ಕು : ಶಿಲ್ಪ D/O ದಿ: ಕೆ. ಟಿ. ಬಸವರಾಜಪ್ಪ, 

ಟೈಲರ್ ಮಾಲೀಕ, ಕೆಎ - 17 - ಟಿಎ -462 - 463 , 
3) ಕು: ಶ್ವೇತ ಟಿ.ಬಿ . D /o ದಿ: ಕೆ. ಟಿ. ಬಸವರಾಜಪ್ಪ ಕುರ್ಕಿ ಗ್ರಾಮ , ದಾವಣಗೆರೆ. 
4) ಸಂತೋಷ S /o ದಿ: ಕೆ. ಟಿ. ಬಸವರಾಜಪ್ಪ 

2) ದಿ ಡಿವಿಜನಲ್ ಮ್ಯಾನೇಜರ್, ನ್ಯಾಷನಲ್ 
ಕುರ್ಕಿ ಗ್ರಾಮ , ದಾವಣಗೆರೆ . 

ಇನ್ಸೂರೆನ್ಸ್ ಕಂ . ಲಿ., ಜೆ.ಹೆಚ್. ಪಟೇಲ್ ರಸ್ತೆ , 
ದಾವಣಗೆರೆ . 


ಪ್ರಕಟಣೆ 


- ಶ್ರೀ : ಶ್ರೀಮತಿ ಶಿವಮ್ಮ ಕು: ಶಿಲ್ಪ, ಕು :ಶ್ವೇತ ಹಾಗೂ ಮಾ : ಸಂತೋಷ್, ಕುರ್ಕಿ ಗ್ರಾಮ ಇವರುಗಳಾದ ನಾವು ಮೃತ 
ದಿ: ಕೆ. ಟಿ. ಬಸವರಾಜಪ್ಪ ಇವರ ಪತ್ನಿ ಮತ್ತು ಮಕ್ಕಳು ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ದಿ: ಕೆ. ಟಿ. ಬಸವರಾಜಪ್ಪ ರವರು ಒಂದನೇ ಪ್ರತಿವಾದಿಗಳಾದ 
ಕೆ.ಸಿ. ಶ್ರೀಕಂಠಪ್ಪ ಇವರ ಟ್ರಾಕ್ಟರ್/ ಟ್ರೈಲರ್ ರಲ್ಲಿ ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 
ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎಸ್. ಸಿ. ರಾಮಚಂದ್ರ 
ಕಾರ್ಮಿಕ ಅಧಿಕಾರಿ ಮತ್ತು 
ಆಯುಕ್ತರು, ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 


ಪಿ . ಆರ್‌. 1147 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೭೭ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ದಾವಣಗೆರೆ ಜಿಲ್ಲೆ , ದಾವಣಗೆರೆ 
ಪ್ರಕಟಣೆ ಸಂಖ್ಯೆ: ಕಾಅದಾ:ಕಾನಪ: ಸಿಆರ್ - 76 /2010 (ಎಫ್ ), ದಿನಾಂಕ: 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ಸಿ. ಮಂಜಮ್ಮ ಕೋಂ ದಿ: ಟಿ. ಟಿ. ಮುಕುಂದ, 1) ಸೈಯದ್ ನಫೀಸ್ S/o ಮೊಹಮ್ಮದ್ ಸಆಬ್, 
2) ತಿಪ್ಪಮ್ಮ , ಕೋಂ ದಿ: ಸಿ.ತಿಪ್ಪೇಸ್ವಾಮಿ , 1ನೇ ಕ್ರಾಸ್ , ಆಟೋ ಮಾಲೀಕರು, ಕೆಎ -17 - ಎ - 6365 , ಡೆಂಗೊ 
ಶಾಂತಿನಗರ, ಭೂತಪ್ಪ ಟೆಂಪಲ್ ಹತ್ತಿರ, 

ಪಾರ್ಕ್ , 18ನೇ ಕ್ರಾಸ್, ಕೆಟಿಜೆ ನಗರ, ದಾವಣಗೆರೆ. 
ದಾವಣಗೆರೆ. 

2) ನ್ಯೂ ಇಂಡಿಯಾ ಅಶೂರೆನ್ಸ್ ಕಂ . ಲಿ., ಸಿ. ಜೆ. ಆಸ್ಪತ್ರೆ 
ರಸ್ತೆ, ದಾವಣಗೆರೆ. 


ಪ್ರಕಟಣೆ 


ಶ್ರೀ : ಶ್ರೀಮತಿ ಸಿ. ಮಂಜಮ್ಮ ಹಾಗೂ ತಿಪ್ಪಮ್ಮ , ದಾವಣಗೆರೆ ಇವರುಗಳಾದ ನಾವು ಮೃತ ದಿ: ಟಿ. ಟಿ. ಮುಕುಂದ 
ಇವರ ಪತ್ನಿ ಮತ್ತು ತಾಯಿ ಎಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 
ಮೃತ ದಿ: ಟಿ. ಟಿ. ಮುಕುಂದ ರವರು ಒಂದನೇ ಪ್ರತಿವಾದಿಗಳಾದ ಸೈಯದ್ ನಫೀಸ್ ಇವರ ಆಟೋ ರಿಕ್ಷಾದಲ್ಲಿ ಡ್ರೈವರ್ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

- ಎಸ್.ಸಿ. ರಾಮಚಂದ್ರ 
ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 

ಕಾರ್ಮಿಕ ನಷ್ಟ ಪರಿಹಾರ ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

- ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರಕಟಣೆ ಸಂಖ್ಯೆ: ಕಾಅದಾ:ಕಾನಪ: ಸಿಆರ್ - 91 / 2010 (ಎಫ್), ದಿನಾಂಕ : 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಹಲೀಮಾ ಭೀ . @ ಹಲೀಮಾ ಬಾನು 1) ಶ್ರೀ ಮುಸಾಫ್ ಸಾಬ್ S/o ಮೌಲಾಸಾಬ್, 
ಕೋಂ ಸೈಯದ್ ಅಹಮ್ಮದ್. 

ಲಾರಿ ಮಾಲೀಕರು ಕೆಎ - 08/3609, ಚಿಕ್ಕನಹಳ್ಳಿ 
2 ) ಸೈಯದ್ ಅಹಮ್ಮದ್ S/O ಸೈಯದ್ ಗೌಸ್‌ಸಾಬ್ ಹೊಸಬಡಾವಣೆ , ನಿಟ್ಟುವಳ್ಳಿ, ದಾವಣಗೆರೆ. 
3) ಕು : ಹೀನಾ ಕೌಸಲ್ D /O ಸೈಯದ್ ಅಹಮ್ಮದ್ 2) ಶಾಖಾ ವ್ಯವಸ್ಥಾಪಕರು, ಶ್ರೀರಾಮ ಜನರಲ್ 
4) ಕು : ಸೈಯಿದಾ ಕೌಸಲ್ D/O ಸೈಯದ್ 

ಇನ್ಸೂರೆನ್ಸ್ ಕಂ.ಲಿ., ಜೈಪುರ , ರಾಜಸ್ಥಾನ. 
ಅಹಮ್ಮದ್, ಡೋರ್ ನಂ .541 /ಬಿ -1, ಅಜಾದ್‌ನಗರ 
ಮುಖ್ಯರಸ್ತೆ , ದಾವಣಗೆರೆ . 


ಪ್ರಕಟಣೆ 


- ಶ್ರೀ : ಶ್ರೀಮತಿ ಹಲೀಮಾ ಭೀ , ಸೈಯದ್ ಅಹಮ್ಮದ್, ಹೀನಾ ಕೌಸರ್ ಹಾಗೂ ಸೈಯಿದಾ ಕೌಸರ್ ಇವರುಗಳಾದ 
ನಾವು ಮೃತ ದಿ: ಸದ್ದಾಂ ಹುಸೇನ್ ಇವರ ಅವಲಂಬಿತರು ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಸದ್ದಾಂ ಹುಸೇನ್ ರವರು ಒಂದನೇ ಪ್ರತಿವಾದಿಗಳಾದ 
ಮುನಾಫ್‌ಸಾಬ್ ಇವರ ಲಾರಿಯಲ್ಲಿ ಕ್ಲೀನರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 


೩೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 
ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

- ಎಸ್ .ಸಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಪಿ . ಆರ್ .1148 

ಕಾರ್ಮಿಕ ನಷ್ಟ ಪರಿಹಾರ ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3:ಅಮೊ : ವಾಹನ.ವಿವ - 37 /09 - 10 , ದಿನಾಂಕ :9ನೇ ಜುಲೈ, 2010 
ಉಪಸ್ಥಿತರು: ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ, ಭಾ . ಅ . ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು: ವಲಯ ಅರಣ್ಯಾಧಿಕಾರಿ , 

ಶಿರಾಳಕೊಪ್ಪ ವಲಯ , 

( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ . 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ. 
ಪ್ರಸ್ತಾವನೆ: 

ದಿ:30 - 11 - 2009 ರಂದು ಶಿರಾಳಕೊಪ್ಪ ವಲಯದ, ಇಂಡುವಳ್ಳಿ ಶಾಖೆ ವನಪಾಲಕರು ಮತ್ತು ಸಿಬ್ಬಂದಿಯವರು 
ಸೊರಬ ತಾ|| ಇಂಡುವಳ್ಳಿ ಗ್ರಾಮದ ಹತ್ತಿರೆ ಹೆಸರಿ ರಸ್ತೆಯಲ್ಲಿ ಮಧ್ಯಾಹ್ನ 1.00 ಘಂಟೆ ಸಮಯದಲ್ಲಿ ಗಸ್ತು ತಿರುಗುತ್ತಿರುವಾಗ 
ಇಂಡುವಳ್ಳಿ ಕಡೆಯಿಂದ ಒಂದು ವಾಹನ ಬರುತ್ತಿರುವುದನ್ನು ತಡೆ ನಿಲ್ಲಿಸಲು ಸೂಚಿಸಿದಾಗ ಆ ವಾಹನವು 50 ಅಡಿ ದೂರದಲ್ಲಿ 
ನಿಲ್ಲಿಸಿ, ಚಾಲಕ ಹಾಗೂ ಮತ್ತೊಬ್ಬ ಕೆಳಗೆ ಹಾರಿ ಪಕ್ಕದ ಕಾಡಿನಲ್ಲಿ ಓಡಿದರು ಬೆನ್ನಟ್ಟಿದರು ಕೈಗೆ ಸಿಗದೇ ಪರಾರಿಯಾದರು. 
ನಂತರ ವಾಹನ ಪರಿಶೀಲಿಸಿದಾಗ ಲಗೇಜ್ ಆಟೋ ನಂ : ಕೆಎ - 16 - ಎ -8408 , ಛಾನ್ಸಿಸ್ ನಂ : MO -2- AL- 22 -DWG-13541 
ಇಂಜಿನ್ ನಂ : BOM - RDG-20029 ಡಿಸೇಲ್ ಮಾದರಿಯಾಗಿದ್ದು, ವಾಹನದೊಳಗೆ 9 ಬೀಟೆ ನಾಟಾ ಇದ್ದು, ಅದರ ಅಳತೆ 
09 = 0.109 ಎಂ3 ಪ್ರಮಾಣವಿದ್ದು, ತುದಿ ಬುಡ ಗರಗಸದಿಂದ ಕೊಯ್ದ ಮಾಡಿದಾಗಿದ್ದು , ಈ ತುಂಡುಗಳ ಮೇಲೆ ಇಲಾಖಾ 
ಛಾಪಾದ ಗುರುತಿರಲಿಲ್ಲ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಇಲಾಖಾ ಪಂಚರ ಸಮಕ್ಷಮ ವಾಹನ 
ಮತ್ತು ಬೀಟೆ ತುಂಡುಗಳನ್ನು ಪ್ರಥಮ ವರ್ತಮಾನ ವರದಿ , ಮಹಜರ್ ವರದಿ, ಜಫ್ತು ವರದಿಯೊಂದಿಗೆ ಇಲಾಖಾ ಪರ 
ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24 , 71 ( ಎ) ರಿಂದ ( ಜಿ), 104 ( ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969ರ ಉಪನಿಯಮ 144 , 163, 165ರ ಪ್ರಕಾರ ಶಿರಾಳಕೊಪ್ಪ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ : 85 /09 
10ನ್ನು ದಾಖಲಿಸಿ , ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ 
ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ 
ಕೊಡಲು ದಿ: 03- 12 - 2009ರಂದು ಆದೇಶವಾಗಿದೆ. 

ಈ ವಾಹನದ ಬಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಸಾರಿಗೆ ಅಧಿಕಾರಿ ಚಿತ್ರದುರ್ಗ , ಇವರಿಗೆ 
ನ್ಯಾಯಾಲಯದ ಪತ್ರ ಸಂ : ಬಿ3.ಅಮೊ . ವಾಹನ.37 /09 -10 ದಿ:05 -12 - 2009 ರಂದು ಪತ್ರ ಬರೆದು ಕೋರಿದಂತೆ ಸಾರಿಗೆ 
ಅಧಿಕಾರಿ ಚಿತ್ರದುರ್ಗ ಇವರು ಈ ವಾಹನದ “ ಬಿ ” ವಹಿಯನ್ನು ದಿ:19 -03 - 2010 ರಂದು ಈ ನ್ಯಾಯಾಲಯಕ್ಕೆ 
ಒದಗಿಸಿರುತ್ತಾರೆ. ಈ “ ಬಿ ” ವಹಿಯಲ್ಲಿ ಆರ್.ಸಿ. ಮಾಲೀಕರ ಹೆಸರು ಶ್ರೀ ಚಂದ್ರಪ್ಪ ಎಂ . ಎ. ಬಿನ್ ತಿಮ್ಮಪ್ಪ, ದಾಸಿಕಟ್ಟೆ 
ರಾಮಗಿರಿ, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಎಂದು ನಮೂದಿಸಿದ್ದು, ಇವರಿಗೆ ಕರ್ನಾಟಕ ಅರಣ್ಯ ಕಾಯಿದೆ 1963 
ಸೆಕ್ಷನ್ 71 ( ಬಿ)(1) ರ ಪ್ರಕಾರ ಈ ವಾಹನದ ದಾಖಲೆಗಳೊಂದಿಗೆ ನಿಮ್ಮ ಉತ್ತರವನ್ನು ಈ ನ್ಯಾಯಾಲಯಕ್ಕೆ 30 ದಿನದೊಳಗೆ 
ಸಲ್ಲಿಸಲು ತಿಳಿಸಿದೆ. ಇಲ್ಲವಾದಲ್ಲಿ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೭೯ 
ಹಾಕಿಕೊಳ್ಳಲಾಗುವುದೆಂದು ದಿ:26 - 03 - 2010 ರಂದು ನೋಟಿಸ್‌ನ್ನು ನೊಂದಣಿ ಅಂಚೆ ಮೂಲಕ ಜಾರಿ ಮಾಡಿದ್ದು, ಈ ಪತ್ರ 
ನನಗೆ ಸಂಬಂಧಿಸಿದಲ್ಲವೆಂದು ಅಂಚೆ ಇಲಾಖೆಯವರು ಸದರಿ ಲಕೋಟೆ ಮೇಲೆ ನಮೂದಿಸಿ ಈ ನ್ಯಾಯಾಲಯಕ್ಕೆ 
ಹಿಂದಿರುಗಿಸಿರುತ್ತಾರೆ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ: ಬಿ3:ಅಮೊ : ವಾಹನ:ಸಿಆರ್ -37/09 - 10/ ದಿ: 05 - 12 - 2009ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು 
ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ ಹಾಗೂ 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:18 - 12 - 2009ರಂದು ವಿಜಯ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಮತ್ತು ದಿ:31 - 12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

- ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:03- 07 - 2010ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ 
ಅರಣ್ಯಾಧಿಕಾರಿ, ಶಿರಾಳಕೊಪ್ಪ ವಲಯ, ಇವರು ಜಪ್ತುಮಾಡಿ, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ , ಮಹಜರ್ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ 
ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ . ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ ತ್ರಿಪಾಠಿ , 
ಭಾ . ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು , ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿರಾಳಕೊಪ್ಪ ವಲಯ, 
ಇವರು ಜಪ್ತು ಮಾಡಿದ ವಾಹನ ಲಗೇಜ್ ಆಟೋ ನಂ : ಕೆಎ - 16 - ಎ - 8408, ಛಾನ್ಸಿಸ್ ನಂ : MO- 2- AL - 22- DWG-13541 
ಇಂಜಿನ್ ನಂ : BOM- RDG-20029 ಮತ್ತು ಈ ವಾಹನದಲ್ಲಿದ್ದ ಬೀಟೆ ನಾಟಾ 9 = 0.109ಎಂ3 ಕರ್ನಾಟಕ ಸರ್ಕಾರದ 
ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ 
ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:09 - 07 -2010ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ 
ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಈ 
ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್.1153 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3:ಅಮೊ : ವಾಹನ.ವಿವ. -30/ 09 -10, ದಿನಾಂಕ:8ನೇ ಜುಲೈ , 2010 | 
ಉಪಸ್ಥಿತರು : ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ, ಭಾ . ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ . 


3 


ಕೆ 


G6 


೩೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಶಿರಾಳಕೊಪ್ಪ ವಲಯ , 

( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ ) 
ಆರೋಪಿಗಳು : (1) ಚಂದ್ರಶೇಖರ ಶೆಟ್ಟಿ (2) ಗಣೇಶ ಶೆಟ್ಟಿ (3) ಲಕ್ಷ್ಮೀನಾರಾಯಣ ಶೆಟ್ಟಿ 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ. 
ಪ್ರಸ್ತಾವನೆ : 

ದಿ:31 -10 - 2009 ರಂದು ಶಿರಾಳಕೊಪ್ಪ ವಲಯದ, ಶಿರಾಳಕೊಪ್ಪ ನಗರ ತನಿಖೆ ವನಪಾಲಕರು ಹಾಗೂ 
ಸಿಬ್ಬಂದಿಯವರು ಕಛೇರಿ ಮುಂಭಾಗದ PWD ರಸ್ತೆಯಲ್ಲಿ ಕಾಯುತ್ತಿರುವಾಗ ಸೊರಬ ಕಡೆಯಿಂದ ಒಂದು ವಾಹನ 
ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಸ್ವಲ್ಪ ದೂರದಲ್ಲಿ ವಾಹನ ನಿಲ್ಲಿಸಿ, ವಾಹನದಲ್ಲಿದ್ದ 3 ಜನರು ವಾಹನದಿಂದಳಿದು 
ಓಡಲು ಪ್ರಾರಂಭಿಸಿದರು. ಕೂಡಲೇ ಸಿಬ್ಬಂದಿಯವರು 2 ಜನರನ್ನು ಹಿಡಿದರು. ಒಬ್ಬನು ತಪ್ಪಿಸಿಕೊಂಡಿರುತ್ತಾನೆ. ಸಿಕ್ಕಿಬಿದ್ದವರು 
[1] ಚಂದ್ರಶೇಖರ ಶೆಟ್ಟಿ ಬಿನ್ ಶ್ರೀಧರ ಶೆಟ್ಟಿ, 30 ವರ್ಷ, ಚಿಕ್ಕಪೇಟೆ ಸೊರಬ [ 2] ಲಕ್ಷ್ಮಿನಾರಾಯಣ ಶೆಟ್ಟಿ ಬಿನ್ ಶ್ರೀಧರ ಶೆಟ್ಟಿ, 
32 ವರ್ಷ, ಚಿಕ್ಕಪೇಟೆ ಸೊರಬ ಎಂದು ಮತ್ತು ಓಡಿಹೋದವನ ಹೆಸರು ಗಣೇಶ ಶೆಟ್ಟಿ ಬಿನ್ ಗಣಪತಿ ಶೆಟ್ಟಿ, 32 ವರ್ಷ , 
ಚಿಕ್ಕಪೇಟೆ ಸೊರಬ ಎಂದು ತಿಳಿಸಿದರು. ವಾಹನವನ್ನು ಪರಿಶೀಲಿಸಿ ನೋಡಲಾಗಿ, ಮಾರುತಿ ಓಮ್ಮಿ ನಂ : ಜಿಎ -03 - ಸಿ - 3306. 
ಛಾಸ್ ನಂ : ST-91-IN -345845 ಇಂಜಿನ್ ನಂ :F8- B-IN - 1910023 ಆಗಿದ್ದು , ವಾಹನದೊಳಗೆ 5 ಬೀಟೆ ನಾಟಾ ಇದ್ದು , ಈ 
ನಾಟಾಗಳ ಮೇಲೆ ಯಾವುದೇ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಸಿಕ್ಕಿದ ಆಸಾಮಿಗಳನ್ನು ವಿಚಾರಿಸಲಾಗಿ ಕಾಡಿನಿಂದ ಕಡಿದು 
ತಂದ್ದಿದೆಂದು, ರಹದಾರಿ ಇಲ್ಲವೆಂದು ತಿಳಿಸಿದರು. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು 
ಬೀಟೆ ತುಂಡುಗಳನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜತ್ತು ವರದಿಯೊಂದಿಗೆ ಇಲಾಖಾ ಪರ 
ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24, 62, 71 ( ಎ), 104 ( ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಶಿರಾಳಕೊಪ್ಪ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ:67/09 - 10ನ್ನು 
ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ 
ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ 
ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು 
ದಿ: 02 - 11 - 2009ರಂದು ಆದೇಶವಾಗಿದೆ. 
ಈ ವಾಹನದ ಬಿ ವರದಿಯನ್ನು 

ಲ್ಲಿಸಲು The Director of Transport Commissioner, 
Panaji Goa, ಇವರಿಗೆ ನ್ಯಾಯಾಲಯದ ಪತ್ರ ಸಂ : ಬಿ3.ಅಮೊ . ವಾಹನ.30/09 -10 ದಿ: 04 - 11 - 2009 ರಂದು ಪತ್ರ 

ಕೋರಲಾಗಿದೆ. ಮತ್ತು ಪ್ರತಿಯನ್ನು ಸಾರಿಗೆ ಅಧಿಕಾರಿ , ಸಾಗರ ಇವರಿಗೆ ಕಳುಹಿಸಲಾಗಿತ್ತು. ಅದಕ್ಕೆ ಸಾರಿಗೆ ಅಧಿಕಾರಿ, 
ಸಾಗರ ಇವರು ಈ ವಾಹನ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ದಿ:12 - 11 -2009 ರಂದು ಒದಗಿಸಿರುತ್ತಾರೆ. ಈ “ ಬಿ” 
ವಹಿಯಲ್ಲಿ ಆರ್. ಸಿ. ಮಾಲೀಕರ ಹೆಸರು ಶ್ರೀ ಗಣಪತಿ ಬಿನ್ ಗಣಪತಿ ಶೆಟ್ , ಚಂದ್ರಗುತ್ತಿ ಸೊರಬ ತಾಲ್ಲೂಕು, ಎಂದು 
ನಮೂದಿಸಿದ್ದು, ಇವರಿಗೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ 71( ಬಿ)(1) ರ ಪ್ರಕಾರ ಈ ವಾಹನದ ದಾಖಲೆಗಳೊಂದಿಗೆ 
ನಿಮ್ಮ ಉತ್ತರವನ್ನು ಈ ನ್ಯಾಯಾಲಯಕ್ಕೆ 30 ದಿನದೊಳಗೆ ಸಲ್ಲಿಸಲು ತಿಳಿಸಿದೆ. ಇಲ್ಲವಾದಲ್ಲಿ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ದಿ:26-03 -2010 ರಂದು ನೋಟಿಸ್‌ನ್ನು ಅಂಚೆ 
ಮೂಲಕ ಜಾರಿ ಮಾಡಿದೆ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ: ಬಿ3 :ಅಮೊ : ವಾಹನ: ಸಿಆರ್- 37 / 09 - 10 / ದಿ:05 -12 -2009ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು 
ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ ಹಾಗೂ 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:18 -12 - 2009ರಂದು ವಿಜಯ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಮತ್ತು ದಿ: 31 - 12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೮೧ 
ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:03 - 07 - 2010ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ 
ಅರಣ್ಯಾಧಿಕಾರಿ, ಶಿರಾಳಕೊಪ್ಪ ವಲಯ , ಇವರು ಜಪ್ತುಮಾಡಿ, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ 
ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ ತ್ರಿಪಾಠಿ , 
ಭಾ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿರಾಳಕೊಪ್ಪ ವಲಯ , 
ಇವರು ಜಫ್ತು ಮಾಡಿದ ವಾಹನ ಮಾರುತಿ ಓಮ್ಮಿ ನಂ : ಜಿಎ - 03- ಸಿ - 3306, ಛಾನ್ಸಿಸ್ ನಂ : ST-91-IN - 345845 ಇಂಜಿನ್ 
ನಂ : F8-B -IN - 1910023 ಮತ್ತು ಈ ವಾಹನದಲ್ಲಿದ್ದ ಬೀಟೆ ನಾಟಾ 05 = 0. 337 ಎಂ3 ಕರ್ನಾಟಕ ಸರ್ಕಾರದ ಸಂಪತ್ತು 
ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 08 - 07 -2010ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು ಈ 
ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ .ಆರ್.1154 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ ಸಾಗರ ಇವರ ನ್ಯಾಯಾಲಯ 

ಬಿ3 :ಅಮೊ : ವಾಹನ: ವಿವ: 26 / 09 - 10 , ದಿನಾಂಕ:8ನೇ ಜುಲೈ , 2010 
ಉಪಸ್ಥಿತರು : ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ , 

ಆನಂದಪುರಂ ವಲಯ , ಚೋರಡಿ. 

( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : 1) ಅಮೀರ್ ಜಾನ್ 2) ಮಂಜುನಾಥ 3) ಅನೀಲ್ 4) ಆರುಗಂ 5) ಸಂತೋಷ 

ಭಾದ್ಯತೆದಾರರು : ಯಾರೂ ಹಕ್ಕು ಬಾಧ್ಯತೆ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ: 

ದಿ: 07 - 10 - 2009ರಂದು ಆನಂದಪುರಂ ವಲಯ , ಚೋರಡಿಯ ತುತ್ತೂರು ಶಾಖೆಯ ವನಪಾಲಕರು ಮತ್ತು 
ಸಿಬ್ಬಂದಿಯವರು ಶಿವಮೊಗ್ಗ ತಾಲ್ಲೂಕು ಕುಂಸಿ ಹೋಬಳಿಯ ಕೋಣೆಹೊಸೂರು ಗ್ರಾಮದ ಗಿಳಾಲಗುಂಡಿ ಮೀಸಲು ಅರಣ್ಯದ 
ಸ. ನಂ : 31ರ ಸಾಗುವಾನಿ ನೆಡುತೋಪಿನ ಪಕ್ಕದ ರಸ್ತೆಯಲ್ಲಿ ಇಲಾಖಾ ವಾಹನದಲ್ಲಿ ಗಸ್ತು ತಿರುಗುತ್ತಿರುವಾಗ ನೆಡುತೋಪಿನ 
ಒಳಗಡೆ ಒಂದು ವಾಹನ ಹೋದ ಬಗ್ಗೆ ವಾಹನದ ಚಕ್ರದ ಗುರುತು ಕಂಡುಬಂದಿದ್ದರಿಂದ ಅದನ್ನು ಪರಿಶೀಲಿಸಲು 
ನೆಡುತೋಪಿನ ಒಳಗೆ ಹೋದಾಗ ಒಂದು ವಾಹನಕ್ಕೆ ನಾಟಾಗಳನ್ನು ತುಂಬುತ್ತಿರುವ ಶಬ್ದ ಕೇಳಿತು. ನಂತರ ವಾಹನದ ಹತ್ತಿರ 


ಕೈ 


ಶ್ರೀ 


ಈ 


೩೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - 
ಹೋಗಿ ನೋಡಲಾಗಿ 5 ಜನ ಅಸಾಮಿಗಳು ಬೀಟೆ ಮತ್ತು ಸಾಗುವಾನಿ ನಾಟಾವನ್ನು ವಾಹನಕ್ಕೆ ತುಂಬುತ್ತಿರುವುದು 
ಕಂಡುಬಂದಿತು. ಅವರನ್ನು ಸುತ್ತುವರಿದು ಐದು ಜನರನ್ನು ಹಿಡಿದು ವಿಚಾರಿಸಲಾಗಿ 1) ಅಮಿರ್ ಜಾನ್ ಬಿನ್ ಸಾಬ್‌ಜಾನ್ 
ಸಾಬ್ 30 ವರ್ಷ , ಡಾಂಬರ್‌ ಫ್ಯಾಕ್ಟರಿ ಆಯನೂರು, 2) ಮಂಜುನಾಥ ಬಿನ್ ಸೆರುಗೊಂಡರ್, 28 ವರ್ಷ , ಹೊಸೂರು 
ಆಯನೂರು, 3) ಅನಿಲ್ ಬಿನ್ ಹುಚ್ಚರಾಯಪ್ಪ 21 ವರ್ಷ , ಆಯನೂರು ಕೋಟೆ, 4) ಅರುಗಂ ಬಿನ್ ಮುತ್ತಪ್ಪಗೌಂಡರ್ 
27 ವರ್ಷ , ಹೊಸೂರು ಆಯನೂರು, 5) ಸಂತೋಷ ಬಿನ್ ನಾರಾಯಣ ಸ್ವಾಮಿ 24 ವರ್ಷ, ಹೊಸೂರು ಆಯನೂರು, 
ಎಂದು ತಿಳಿಸಿದರು . ನಂತರ ವಾಹನವನ್ನು ಪರಿಶೀಲಿಸಿದಾಗ ವಾಹನವು ಟಾಟಾ 709 ಕೆಎ - 21 -5121 ಛಾನ್ಸಿಸ್ ನಂ : 
386065- D -50713884 , ಇಂಜಿನ್ ನಂ :497- D -22- BTQ - 742976 ಆಗಿದ್ದು, ವಾಹನದೊಳಗಡೆ ಹಸಿಯಾದ ಸಾಗುವಾನಿ 
ಹಾಗೂ ಬೀಟೆ ಜಾತಿಯ ನಾಟಾಗಳಿದ್ದು, ಈ ತುಂಡುಗಳ ಎರಡು ಬದಿ ಗರಗಸದಿಂದ ಕೊಯ್ದ ಮಾಡಿದ್ದು, ಅವುಗಳ ಮೇಲೆ 
ಇಲಾಖಾ ಛಾಪಾದ ಗುರುತಿರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ನಾಟಾಗಳನ್ನು ಅಳತೆ ಮಾಡಿದ್ದು 20 
ತುಂಡು ಸಾಗುವಾನಿ, 1 ತುಂಡು ಬೀಟೆ ಒಟ್ಟು 21 =1.268ಎಂ3 ಪ್ರಮಾಣವಿದ್ದು , ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ 
ವರ್ತಮಾನ ವರದಿ , ಮಹಜರ್ ವರದಿ, ಜಪ್ತಿ ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಷನ್ 24 , 62 , 71 ( ಎ), 104( ಎ ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ 
ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂ . 69 / 09 -10ನ್ನು ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ . ನಂತರ ಈ ವಾಹನವನ್ನು 
ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ದಿ:13 
10 -2009ರಂದು ಆದೇಶವಾಗಿರುತ್ತದೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ , 
ಪುತ್ತೂರು ಇವರಿಗೆ ಪತ್ರ ಸಂಖ್ಯೆ : ಬಿ3: ಅಮೊ : ವಾಹನ26 /09 -10 ದಿ:30 - 10 - 2009 ರಂದು ಪತ್ರ ಬರೆದು ಕೋರಲಾಗಿತ್ತು. ಈ 
ವಾಹನದ ಸಿ. ಸಿ. ಯನ್ನು ಸಾರಿಗೆ ಅಧಿಕಾರಿ, ಉಡುಪಿ ಇವರಿಗೆ ದಿ:08 - 12 - 1999ರಂದು ವರ್ಗಾಯಿಸಿರುವುದಾಗಿ ಸಾರಿಗೆ 
ಅಧಿಕಾರಿ, ಪುತ್ತೂರು ಇವರು ತಿಳಿಸಿರುತ್ತಾರೆ. ಅದರಂತೆ ಸಾರಿಗೆ ಅಧಿಕಾರಿ, ಉಡುಪಿ ಇವರಿಗೆ ದಿ:21 -11 - 2009ರಂದು ಪತ್ರ 
ಬರೆದು ಬಿ ಪ್ರತಿ ಒದಗಿಸಲು ಕೋರಲಾಗಿತ್ತು. ಸಾರಿಗೆ ಅಧಿಕಾರಿ , ಉಡುಪಿ ಇವರು ಈ ವಾಹನದ ಸಿಸಿಯನ್ನು 
ದಿ:12 - 09 - 2007ರಂದು ಸಾರಿಗೆ ಅಧಿಕಾರಿ, ಹಾಸನ ಇವರ ಕಛೇರಿಗೆ ವರ್ಗಾಯಿಸಿರುವುದಾಗಿ ತಿಳಿಸಿರುತ್ತಾರೆ. ಅದರಂತೆ 
ಸಾರಿಗೆ ಅಧಿಕಾರಿ, ಹಾಸನ ಇವರಿಗೆ ದಿ:21- 12 - 2009 ಮತ್ತು ದಿ:11 - 03 - 2010ರಂದು ಪತ್ರ ಬರೆದು ಬಿ ಪ್ರತಿ ಒದಗಿಸಲು 
ಕೋರಲಾಗಿತ್ತು. ಆದರೆ ಅವರು ಯಾವುದೇ ಮಾಹಿತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ ಈ 
ನ್ಯಾಯಾಲಯದ ಪತ್ರ ಸಂಖ್ಯೆ: ಬಿ3:ಅಮೊ : ವಾಹನ:ಸಿಆರ್ - 32/ 09 -10 ದಿ:05 -12 - 2009ರಂದು ಪ್ರಕಟಣೆಯನ್ನು ಹೊರಡಿಸಿ 
ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ 
ಹಾಗೂ ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು . ಅದರಂತೆ ಈ ಪ್ರಕಟಣೆಯು ದಿ : 31 - 12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ 
ಮತ್ತು ದಿ:18 -12- 2009ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಆದ್ದರಿಂದ ಈ ಪ್ರಕರಣದಲ್ಲಿ ಮುಂದಿನ ಕ್ರಮ ಜರುಗಿಸಲಾಯಿತು. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ : 03 - 07 - 2010 ರಂದು ವಾದ ಮಂಡಿಸಿ , ಸದರಿ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಸಾಗಿಸುತ್ತಿರುವಾಗ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಇವರು ಪತ್ತೆ ಹಚ್ಚಿ 
ವಾಹನವನ್ನು ಇಲಾಖಾ ಪರ ಜಫ್ತುಮಾಡಿ ಮಹಜರ್‌ ಪ್ರತಿ ಮತ್ತು ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ 
ನ್ಯಾಯಾಲಯಕ್ಕೆ ಹಾಜರಡಿಸಿರುವುದರಿಂದ ಈ ವಾಹನದಲ್ಲಿ ಬೀಟೆ ಮತ್ತು ಸಾಗುವಾನಿ ತುಂಡುಗಳನ್ನು ಅಕ್ರಮವಾಗಿ 
ಸಾಗಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಕೋರಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೮೩ 
ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ 
ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 
ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ 
ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , 
ಭಾ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ 
ಇವರು ಜಫ್ತು ಮಾಡಿದ ವಾಹನ ಟಾಟಾ 709 ಕೆಎ - 21- 5121 ( ಛಾನ್ಸಿಸ್ ನಂ : 386065-D - 50713884 , ಇಂಜಿನ್ ನಂ : 
497-D -22-DTQ - 742976) ನ್ನು ಮತ್ತು ಈ ವಾಹನದಲ್ಲಿದ್ದ 20 ತುಂಡು ಸಾಗುವಾನಿ, 1 ತುಂಡು ಬೀಟೆ ಒಟ್ಟು 
21 =1. 268ಎ೦3ವು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು 
ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 08 - 07 -2010 
ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಹಕ್ಕುಭಾದ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್ .1155 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3 :ಅಮೊ : ವಾಹನ.ವಿವ- 25/ 09 - 10, ದಿನಾಂಕ:8ನೇ ಜುಲೈ , 2010 
ಉಪಸ್ಥಿತರು : 

ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ.ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಆನಂದಪುರಂ ವಲಯ , ಚೋರಡಿ 

( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ . 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ . 
ಪ್ರಸ್ತಾವನೆ: 

ದಿ:05 - 10 - 2009 ರಂದು ಆನಂದಪುರಂ ವಲಯದ, ತುತ್ತೂರು ಶಾಖೆಯ ವನಪಾಲಕರು ಮತ್ತು 
ಸಿಬ್ಬಂದಿಯವರು ಸಾಗರ ತಾ|| ಆನಂದಪುರಂ ಹೋಬಳಿ ಗಿಳಾಲಗುಂಡಿ ಗ್ರಾಮದ ಮೀಸಲು ಅರಣ್ಯದ ಸ. ನಂ . 4ರ ರಾಷ್ಟ್ರೀಯ 
206ರಲ್ಲಿ ಇಲಾಖಾ ವಾಹನ ಕೆಎ - 13 - ಜಿ -86 ರಲ್ಲಿ ರಾತ್ರಿ ಗಸ್ತು ಮಾಡುತ್ತಿರುವಾಗ ಅರಣ್ಯ ಪ್ರದೇಶದಲ್ಲಿ ಒಂದು ವಾಹನಕ್ಕೆ 
ನಾಟಾಗಳನ್ನು ತುಂಬುತ್ತಿರುವುದರ ಕಂಡುಬಂದಿತ್ತು , ಹತ್ತಿರ ಹೋದಾಗ ಇಲಾಖೆಯವರನ್ನು ನೋಡಿ ಆಸಾಮಿಗಳು ಕಲ್ಲು 
ತೂರಾಟ ಮಾಡಿ ಬೆದರಿಕೆ ಹಾಕಿದರು . ಕೂಡಲೇ ಇಲಾಖೆಯವರು DBBL ಬಂದಕೂನಿಂದ ಎರಡು ಸುತ್ತು ಗಾಳಿಯಲ್ಲಿ 
ಗುಂಡು ಹಾರಿಸಿದಾಗ ವಾಹನದಲ್ಲಿದ್ದ ಆಸಾಮಿಗಳು ಕಾಡಿನಲ್ಲಿ ಓಡಿ ಪರಾರಿಯಾದರು. ಓಡಿ ಹೋದ ಆಸಾಮಿಗಳು ಯಾರೆಂದು 
ತಿಳಿಯಲಿಲ್ಲ. ನಂತರ ವಾಹನ ಪರಿಶೀಲಿಸಿದಾಗ ಮಾರುತಿ ಎಸ್ಟಿಮ್ ಕೆಎ - 02 - ಎಂ - 8673, ಛಾನ್ಸಿಸ್ ನಂ :178016 ಇಂಜಿನ್ 
ನಂ :542367 ಆಗಿದ್ದು, ವಾಹನದೊಳಗೆ ಆಗತಾನೆ ಕೊಯ್ದ ಮಾಡಿದ 4 ಸಾಗುವಾನಿ ಮತ್ತು 3 ಬೀಟೆ ನಾಟಾ ಇದ್ದು, ಈ 
ತುಂಡುಗಳ ತುದಿ ಬುಡ ಗರಗಸದಿಂದ ಕೊಯ್ದ ಮಾಡಿದಾಗಿದ್ದು, ಈ ತುಂಡುಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. 
ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಇಲಾಖಾ ಪಂಚರ ಸಮಕ್ಷಮ ವಾಹನ ಮತ್ತು ವಾಹನದಲ್ಲಿದ್ದ 


೩೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ , ಜಫ್ತು ವರದಿಯೊಂದಿಗೆ ಇಲಾಖಾ ಪರ 
ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24 , 62, 71( ಎ), 104 ( ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಆನಂದಪುರಂ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ: 68/ 09 
10ನ್ನು ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ 

ಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ. 
ಕೊಡಲು ದಿ:13 -10 - 2009ರಂದು ಆದೇಶವಾಗಿದೆ. 

ಈ ವಾಹನದ ಬಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಸಾರಿಗೆ ಅಧಿಕಾರಿ ರಾಜಾಜಿನಗರ, ( ಪಶ್ಚಿಮ ) 
ಬೆಂಗಳೂರು ಇವರಿಗೆ ನ್ಯಾಯಾಲಯದ ಪತ್ರ ಸಂ : ಬಿ3. ಅಮೆ . ವಾಹನ, 25/ 09 -10 ದಿ:30 -10 - 2009 ರಂದು ಪತ್ರ ಬರೆದು 
ಕೋರಿದಂತೆ ಸಾರಿಗೆ ಅಧಿಕಾರಿ ಬೆಂಗಳೂರು ಇವರು ಈ ವಾಹನದ ಸಿ.ಸಿ. ಯನ್ನು ಸಾರಿಗೆ ಅಧಿಕಾರಿ, ಸಾಗರ ಕಛೇರಿಗೆ 
ದಿ:20- 05 - 2009 ರಂದು ವರ್ಗಾಯಿಸಿದೆಂದು ದಿ:25 - 03 -2010ರ ಪತ್ರದಲ್ಲಿ ತಿಳಿಸಿರುತ್ತಾರೆ . ಅದರಂತೆ ಸಾರಿಗೆ ಅಧಿಕಾರಿ, 
ಸಾಗರ ಇವರಿಗೆ ದಿ:07 - 04 - 2010 ರಂದು ಪತ್ರ ಬರೆದು “ ಬಿ ” ಪ್ರತಿಯನ್ನು ಒದಗಿಸಲು ಕೋರಲಾಯಿತು. ಆದರೆ, 
ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ . 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ : ಬಿ3:ಅಮೊ : ವಾಹನ :ಸಿಆರ್ - 37/09 - 10 / ದಿ:05 -12 - 2009ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು 
ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ ಹಾಗೂ 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:18 -12 - 2009ರಂದು ವಿಜಯ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಮತ್ತು ದಿ: 31 - 12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ :03 - 07 - 2010ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ 
ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಇವರು ಜಪ್ತುಮಾಡಿ, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ 
ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ , ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ ತ್ರಿಪಾಠಿ, 
ಭಾ . ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , 
ಇವರು ಜಪ್ತು ಮಾಡಿದ ವಾಹನ ಮಾರುತಿ ಎಸ್ಟಿಮ್ ಕೆಎ - 02 - ಎಂ -8673. ಛಾನ್ಸಿಸ್ ನಂ : 178016 ಇಂಜಿನ್ ನಂ : 542367 
ಮತ್ತು ಈ ವಾಹನದಲ್ಲಿದ್ದ ಬೀಟೆ, ಸಾಗುವಾನಿ ನಾಟಾ 07 = 0.209 ಎಂ3 ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ 
ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ 
ಮುದ್ರಿಸಿ , ನಂತರ ಸರಿಪಡಿಸಿ ದಿ: 08 - 07 - 2010ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೮೫ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಹಕ್ಕುಭಾಧ್ಯತೆ 
ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ. ಆರ್.1156 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3: ಅಮೊ :ವಾಹನ. ವಿವ. 29 / 09 - 10, ದಿನಾಂಕ:8ನೇ ಜುಲೈ , 2010 
ಉಪಸ್ಥಿತರು: ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ . ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಅಂಬ್ಲಿಗೊಳ ವಲಯ , 

( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ. 
ಪ್ರಸ್ತಾವನೆ: 

ದಿ:22 - 10 - 2009 ರಂದು ಅಂಬ್ಲಿಗೊಳ ವಲಯದ, ಅಂಬ್ಲಿಗೊಳ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು 
ರಾತ್ರಿ ಗಸ್ತಿಗೆಂದು ಸಾಗರ ತಾ|| ಆನಂದಪುರಂ ಹೋಬಳಿ ಕರಡಿಬೆಟ್ಟ ಮನ್ನಾ ಜಂಗ್ಲಿಯ ಡ್ಯಾಂ ಹೊಸೂರು ಮೇಲಾದ 
ಸಾಗುವಾನಿ ನೆಡುತೋಪಿನ ಕಡೆ ಗಸ್ತು ಮಾಡುತ್ತಿರುವಾಗ ನೆಡುತೋಪಿನ ಕಡೆಯಿಂದ ಗಾಡಿ ರಸ್ತೆಯಲ್ಲಿ ಒಂದು ವಾಹನ 
ಬರುತ್ತಿರುವುದನ್ನು ಬ್ಯಾಟರಿ ಬೆಳಕಿನಿಂದ ನಿಲ್ಲಿಸಲು ಸೂಚಿಸಿದಾಗ, ವಾಹನವನ್ನು ನಿಲ್ಲಿಸದೆ ವೇಗವಾಗಿ ಮುಂದೆ ಬೋಳನಕಟ್ಟೆಗೆ 
ಹೋಗುವ PWD ರಸ್ತೆಯಲ್ಲಿ ಸುಮಾರು 50 ಮಿಟರ್ ದೂರ ಹೋಗಿ ಸಾಗುವಾನಿ ನೆಡುತೋಪಿನ ಹತ್ತಿರ ನಿಲ್ಲಿಸಿ, 
ವಾಹನದಲ್ಲಿದ್ದ ಆಸಾಮಿಗಳು ಓಡಲು ಪ್ರಾರಂಭಿಸಿದರು. ಅವರನ್ನು ಬೆನ್ನಟ್ಟಿದರು, ಕೈಗೆ ಸಿಗದೇ ಪರಾರಿಯಾಗಿರುತ್ತಾರೆ. ನಂತರ 
ಆಸಾಮಿಗಳು ಬಿಟ್ಟು ಹೋದ ವಾಹನವನ್ನು ಪರಿಶೀಲಿಸಿದಾಗ, ಅದು ಮಾರುತಿ ಓಮಿನಿ ನಂ : ಜಿಎ - 01- ಜೆ -1073, ಛಾನ್ಸಿಸ್ 
ನಂ : ST-91-IN -918430 ಇಂಜಿನ್ ನಂ : ಕಾಣಿಸುತ್ತಿಲ್ಲ. ಈ ವಾಹನದೊಳಗೆ 09 ಸಾಗುವಾನಿ ಹಸಿ ನಾಟಾ ಇದ್ದು, ಅವುಗಳ 
ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಹಾಗೂ ಈ ತುಂಡುಗಳನ್ನು ಅಳತೆ ಮಾಡಿದಾಗ 09 = 0.577 ಎಂ3 
ಪ್ರಮಾಣವಿದ್ದು, ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಅರಣ್ಯ ಉತ್ಪನ್ನಗಳನ್ನು ಪ್ರಥಮ ವರ್ತಮಾನ 
ವರದಿ , ಮಹಜರ್ ವರದಿ, ಜಷ್ಟು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ 196 
ಸೆಕ್ಷನ್ 24, 62, 71 ( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಅಂಬ್ಲಿಗೊಳ 
ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ : 80 / 09 -10ನ್ನು ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ 
ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು ದಿ:31 - 10 -2009ರಂದು ಆದೇಶವಾಗಿದೆ. 

ಈ ವಾಹನದ ಬಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು The Director of Transport Commissioner, 
Panaji Goa, ಇವರಿಗೆ ನ್ಯಾಯಾಲಯದ ಪತ್ರ ಸಂ : ಬಿ3.ಅಮೊ . ವಾಹನ. 29 / 09 -10 ದಿ:30 - 10 - 2009 ರಂದು ಪತ್ರ ಬರೆದು 
ಕೋರಲಾಗಿದೆ. ಆದರೆ, ಇವರಿಂದ ಯಾವುದೇ ಮಾಹಿತಿ ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ: ಬಿ3:ಅಮೊ : ವಾಹನ: ಸಿಆರ್ - 37/ 09 - 10/ ದಿ:05 - 12 - 2009 ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು 
ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ ಹಾಗೂ 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:18 - 12 - 2009ರಂದು ವಿಜಯ ಕರ್ನಾಟಕ 


೩೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ದಿನಪತ್ರಿಕೆಯಲ್ಲಿ ಮತ್ತು ದಿ: 31 - 12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:03 - 07 - 2010ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ 
ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ , ಇವರು ಜಫ್ತುಮಾಡಿ, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ 
ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ ತ್ರಿಪಾಠಿ , 
ಭಾ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೋಳ ವಲಯ, 
ಇವರು ಜಪ್ತು ಮಾಡಿದ ವಾಹನ ಮಾರುತಿ ಓಮಿನಿ ನಂ : ಜಿಎ - 01 - ಜೆ- 1073 , ಛಾನ್ಸಿಸ್ ನಂ :ST- 91 -IN -918430 ಇಂಜಿನ್ 
ನಂ : ಕಾಣಿಸುತ್ತಿಲ್ಲ ಮತ್ತು ಈ ವಾಹನದಲ್ಲಿದ್ದ ಸಾಗುವಾನಿ ನಾಟಾ 9 = 0.577 ಎಂ3 ಕರ್ನಾಟಕ ಸರ್ಕಾರದ ಸಂಪತ್ತು 
ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ , ನಂತರ ಸರಿಪಡಿಸಿ ದಿ : 08 - 07 - 2010ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಈ 
ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್.1157 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3: ಅಮೋ : ವಾಹನ.ವಿವ- 33 / 09 - 10 , ದಿನಾಂಕ:8ನೇ ಜುಲೈ, 2010 | 
ಉಪಸ್ಥಿತರು : 

ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ, ಭಾ . ಅ.ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು : 

ವಲಯ ಅರಣ್ಯಾಧಿಕಾರಿ, 
ಅಂಬ್ಲಿಗೊಳ ವಲಯ , 

( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : 

ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು : 

ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ. 
ಪ್ರಸ್ತಾವನೆ: 

ದಿ:13 - 11 -2009 ರಂದು ಅಂಬ್ಲಿಗೊಳ ವಲಯದ, ಅಂಬ್ಲಿಗೊಳ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು 
ಶಿಕಾರಿಪುರ ತಾ|| ಕಸಬಾ ಹೋಬಳಿ ಅಂಬ್ಲಿಗೋಳ ಗ್ರಾಮದಿಂದ ಕಣಸೋಗಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ರಾತ್ರಿ ಗಸ್ತು 
ಮಾಡುತ್ತಿರುವಾಗ ಡ್ಯಾಂ ಹೊಸೂರು ಕಡೆಯಿಂದ ಒಂದು ವಾಹನ ಬರುತ್ತಿರುವುದನ್ನು ಅಂಬ್ಲಿಗೊಳ ವಲಯ ಕಛೇರಿಯ ಹತ್ತಿರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೮೭ 
ನಿಲ್ಲಿಸಲು ಸೂಚನೆ ನೀಡಿದಾಗ ವಾಹನವನ್ನು ನಿಲ್ಲಿಸದೆ ವೇಗವಾಗಿ ಮುಂದೆ ಓಡಿಸಿದಾಗ, ಇದನ್ನು ನೋಡಿದ ಇಲಾಖಾ 
ಸಿಬ್ಬಂದಿಗಳು ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಬೆನ್ನಟ್ಟಿ, DBBL ಬಂದೂಕನ್ನು ತೋರಿಸಿದಾಗ ವಾಹನವನ್ನು ಸಿಬ್ಬಂದಿಗಳ ಮೇಲೆ 
ಓಡಿಸಲು ಬಂದಾಗ ಆಗ ಗಾಳಿಯಲ್ಲಿ ಎರಡು ಸುತ್ತು ಗುಂಡು ಹಾರಿಸಿದಾಗ ವಾಹನವನ್ನು ಅಲ್ಲೇ ಬಿಟ್ಟು ಚಾಲಕನು ಕೀಲಿಕ್ಕೆ 
ತೆಗೆದುಕೊಂಡು ಚಾಲನ್ ಹಾರಿ ಕತ್ತಲೆಯಲ್ಲಿ ಓಡಿ ಪರಾರಿಯಾಗಿರುತ್ತಾನೆ . ನಂತರ ವಾಹನ ಪರಿಶೀಲಿಸಿದಾಗ ವಾಹನ 
ಮಾರುತಿ ವ್ಯಾನ್ ನಂ : ಜಿಎ - 01 - ಎಂ - 2219 , ಛಾನ್ಸಿಸ್ ನಂ : ST-91-IN - 842783, ಇಂಜಿನ್ ನಂ :17390 ಆಗಿದ್ದು , 
ವಾಹನದೊಳಗೆ ಸಾಗುವಾನಿ 8 ತುಂಡುಗಳಿದ್ದು , ಅದರ ಅಳತೆ ಮಾಡಿದಾಗ 0.525 ಎಂ3 ಪ್ರಮಾಣದ್ದು, ಈ ತುಂಡುಗಳು 
ಹಸಿಯಾಗಿದ್ದು, ಗರಗಸದಿಂದ ಕೊಯ್ದ ಮಾಡಿದಾಗಿದ್ದು, ಮತ್ತು ಈ ತುಂಡುಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. 
ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಇಲಾಖಾ ಪಂಚರ ಸಮಕ್ಷಮ ವಾಹನ ಮತ್ತು ಸಾಗುವಾನಿ 
ತುಂಡುಗಳನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಫ್ತು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು, 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24, 62, 71( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 
144, 165ರ ಪ್ರಕಾರ ಅಂಬ್ಲಿಗೊಳ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ :90/ 09 - 10ನ್ನು ದಾಖಲಿಸಿ, ವಾಹನವನ್ನು ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ 
ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ 
ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ದಿ:12 - 11 - 2009ರಂದು 
ಆದೇಶವಾಗಿದೆ. 

ಈ ವಾಹನದ ಬಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಸಾರಿಗೆ ಅಧಿಕಾರಿ ಗೋವಾ, ಇವರಿಗೆ 
ನ್ಯಾಯಾಲಯದ ಪತ್ರ ಸಂ : ಬಿ3.ಅಮೊ . ವಾಹನ.33/ 09 - 10 ದಿ: 25 - 11 - 2009 ರಂದು ಪತ್ರ ಬರೆದು ಕೋರಿದಂತೆ ಸಾರಿಗೆ 
ಅಧಿಕಾರಿ ಗೋವಾ ಇವರು ಈ ವಾಹನದ “ ಬಿ ” ವಹಿಯನ್ನು ದಿ: 09 - 12 - 2009 ರಂದು ಈ ನ್ಯಾಯಾಲಯಕ್ಕೆ 
ಒದಗಿಸಿರುತ್ತಾರೆ. ಈ “ ಬಿ ” ವಹಿಯಲ್ಲಿ ಆರ್.ಸಿ. ಮಾಲೀಕರ ಹೆಸರು Sri. Deelip Redkar, Sataraxet , Aldona Bardez, 
Goa ಎಂದು ನಮೂದಿಸಿದ್ದು , ಇವರಿಗೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಬಿ)(1) ರ ಪ್ರಕಾರ ಈ ವಾಹನದ 
ದಾಖಲೆಗಳೊಂದಿಗೆ ನಿಮ್ಮ ಉತ್ತರವನ್ನು ಈ ನ್ಯಾಯಾಲಯಕ್ಕೆ 30 ದಿನದೊಳಗೆ ಸಲ್ಲಿಸಲು ತಿಳಿಸಿದೆ. ಇಲ್ಲವಾದಲ್ಲಿ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ದಿ: 26 - 03 -2010 ರಂದು ನೋಟಿಸ್‌ನ್ನು 
ಜಾರಿ ಮಾಡಿದ್ದು , ಅವರಿಂದ ಯಾವುದೇ ಉತ್ತರ ಇಲ್ಲಿಯವರೆಗೆ ಬಂದಿರುವುದಿಲ್ಲ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ: ಬಿ3 : ಅಮೋ : ವಾಹನ:ಸಿಆರ್ - 37 /09 - 10/ ದಿ:05 -12 - 2009ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು 
ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ ಹಾಗೂ 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:18 - 12 - 2009ರಂದು ವಿಜಯ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಮತ್ತು ದಿ:31 - 12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ: 03 - 07 - 2010ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ 
ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ , ಇವರು ಜಪ್ತುಮಾಡಿ , ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ . ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ 
ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 


೩೨೮೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ ತ್ರಿಪಾಠಿ , 
ಭಾ . ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ ಆದ ನಾನು , ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೋಳ ವಲಯ , 
ಇವರು ಜಪ್ತು ಮಾಡಿದ ವಾಹನ ಮಾರುತಿ ವ್ಯಾನ್ ನಂ : ಜಿಎ - 01 - ಎಂ - 2219 , ಛಾನ್ಸಿಸ್ ನಂ :ST- 91 -IN- 842783 ಇಂಜಿನ್ 
ನಂ : 17390 ಮತ್ತು ಈ ವಾಹನದಲ್ಲಿದ್ದ ಸಾಗುವಾನಿ ನಾಟಾ 08 =0. 525 ಎಂ3 ಕರ್ನಾಟಕ ಸರ್ಕಾರದ ಸಂಪತ್ತು 
ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:08 - 07 -2010ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ) ದಿನಗಳ ಒಳಗಾಗಿ ಯಾರು ಈ 
ನ್ಯಾಯಾಲಯಕ್ಕೆ ಹಕ್ಕುಭಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್ .1158 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ, ಇವರ ನ್ಯಾಯಾಲಯದಲ್ಲಿ 

ಬಿ3:ಅಮೋವಾಹನ. ವಿವ.- 23 / 09 - 10, ದಿನಾಂಕ:8ನೇ ಜುಲೈ , 2010 
ಉಪಸ್ಥಿತರು : ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ , 

ಶಿಕಾರಿಪುರ ವಲಯ, ( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ . 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ . 
ಪ್ರಸ್ತಾವನೆ: 

ದಿನಾಂಕ: 29 - 09 - 2009 ರಂದು ಶಿಕಾರಿಪುರ ವಲಯದ, ಹಾರೋಗೊಪ್ಪ ಶಾಖೆಯ ವನಪಾಲಕರು ಮತ್ತು 
ಸಿಬ್ಬಂದಿಯವರು ಶಿಕಾರಿಪುರ ತಾಲ್ಲೂಕು ಗಂಗವ್ವನಸರ ಮನ್ನಾ ಜಂಗ್ಲಿಯ ಹಾರೋಗೊಪ್ಪ ಸ. ನಂ . 12 ರಲ್ಲಿ ಗಸ್ತು 
ಮಾಡುತ್ತಿರುವಾಗ ಒಂದು ವಾಹನದಲ್ಲಿ ನಾಟಾಗಳನ್ನು ತುಂಬುತ್ತಿರುವುದನ್ನು ಮಬ್ಬುಗತ್ತಲೆಯಲ್ಲಿ ಕಂಡುಬಂದಿತು. 
ಇಲಾಖೆಯವರು ಹತ್ತಿರ ಹೋಗುತ್ತಿದ್ದಾಗ ಅಲ್ಲಿದ ಆಸಾಮಿಗಳು ಇಲಾಖೆಯವರನ್ನು ಕಂಡು ವಾಹನವನ್ನು ವೇಗವಾಗಿ 
ಓಡಿಸಿದರು. ಇಲಾಖಾ ವಾಹನದಿಂದ ಬೆನ್ನಟ್ಟಿ ಭದ್ರಾಪುರ ಗ್ರಾಮದ ಭೋವಿ ಕಾಲೋನಿಯಲ್ಲಿ ನಿಲ್ಲಿಸಿ, ಆಸಾಮಿಗಳು ಓಡಿ 
ಪರಾರಿಯಾಗಿರುತ್ತಾರೆ. ಮುಂದುವರೆದು ವಾಹನವನ್ನು ಪರಿಶೀಲಿಸಿ ನೋಡಲಾಗಿ ಮಾರುತಿ ಓಮ್ಮಿ ಕೆಎ - 28 - ಎಂ -2331, 
ಛಾಸ್ಟಿಸ್ ನಂ : 144520 ಇಂಜಿನ್ ನಂ : 209569 ಆಗಿದ್ದು, ವಾಹನದೊಳಗೆ ಸಾಗುವಾನಿ 7 ತುಂಡುಗಳಿದ್ದು, ಅದನ್ನು ಅಳತೆ 
ಮಾಡಿದಾಗ 0.445 ಎಂ3 ಪ್ರಮಾಣವಿದ್ದು, ಈ ತುಂಡಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಅಕ್ರಮ ಸಾಗಾಣಿಕೆ 
ಎಂದು ಪರಿಗಣಿಸಿ ವಾಹನ ಮತ್ತು ಅರಣ್ಯ ಉತ್ಪನ್ನಗಳನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜತ್ತು 
ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24 , 62, 71 ( ಎ) ರಿಂದ 
( ಜಿ), ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 163, 165ರ ಪ್ರಕಾರ ಶಿಕಾರಿಪುರ ವಲಯದ ಅರಣ್ಯ 
ಮೊಕದ್ದಮೆ ಸಂಖ್ಯೆ :29/09 - 10ನ್ನು ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
ಸಾಗರ ವಿಭಾಗ , ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೮೯ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ, 
ಸಾಗರ ಇವರ ಸುಪರ್ಧಿಗೆ ಕೊಡಲು ದಿ:29 - 09 -2009ರಂದು ಆದೇಶವಾಗಿದೆ. 

ಈ ವಾಹನದ ಬಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಸಾರಿಗೆ ಅಧಿಕಾರಿ ಬಿಜಾಪುರ ಇವರಿಗೆ 
ನ್ಯಾಯಾಲಯದ ಪತ್ರ ಸಂ : ಬಿ3.ಅಮೊ . ವಾಹನ .23 / 09 - 10 ದಿ :30 -10 - 2009 ರಂದು ಪತ್ರ ಬರೆದು ಕೋರಿದಂತೆ ಸಾರಿಗೆ 
ಅಧಿಕಾರಿ ಬಿಜಾಪುರ ಇವರು ಈ ವಾಹನದ ಸಿ.ಸಿ. ಯನ್ನು ದಿ:13 - 10 - 1999ರಲ್ಲಿ ಪ್ರಾದೇಶಿಕ ಸಾರಿಗೆ, ಅಧಿಕಾರಿ ಧಾರವಾಡ 
ಇವರಿಗೆ ವರ್ಗಾಯಿಸಿದ ಬಗ್ಗೆ ದಿ: 02 - 12 -2009 ರ ಪತ್ರದಲ್ಲಿ ತಿಳಿಸಿರುತ್ತಾರೆ. ಅದರಂತೆ ಈ ವಾಹನದ ಬಿ ಪ್ರತಿಯನ್ನು 
ಒದಗಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಧಾರವಾಡ ಇವರಿಗೆ ದಿ:19 -12 - 2009 ಮತ್ತು 11 - 03 - 2010 ರಂದು ಪತ್ರ ಬರೆದು 
ಕೋರಲಾಗಿತ್ತು. ಆದರೆ, ಇಲ್ಲಿಯವರೆಗೂ ಈ ವಾಹನ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ : ಬಿ3: ಅಮೊ : ವಾಹನ :ಸಿಆರ್ - 37 /09 - 10 ದಿ:05 -12 - 2009ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು 
ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ ಹಾಗೂ 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:18 - 12 - 2009ರಂದು ವಿಜಯ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಮತ್ತು ದಿ: 31- 12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:03 - 07 - 2010ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ 
ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯ , ಇವರು ಜಫ್ತುಮಾಡಿ, ಪ್ರಥಮ ವರ್ತಮಾನ ವರದಿ , ಜಪ್ತಿ ವರದಿ, ಮಹಜರ್ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ 
ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ ತ್ರಿಪಾಠಿ , 
ಭಾ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ , ಶಿಕಾರಿಪುರ ವಲಯ , ಇವರು 
ಜಪ್ತು ಮಾಡಿದ ವಾಹನ ಮಾರುತಿ ಓಮ್ಮಿ ಕೆಎ - 28 - ಎಂ - 2331 , ಛಾನ್ಸಿಸ್ ನಂ : 144520 ಇಂಜಿನ್ ನಂ : 209569 ಮತ್ತು 
ಈ ವಾಹನದಲ್ಲಿದ್ದ ಸಾಗುವಾನಿ ನಾಟಾ 07 = 0.445 ಎಂ3 ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ , 
ನಂತರ ಸರಿಪಡಿಸಿ ದಿ:08 - 07 - 2010ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆ 
ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ . 


ಪಿ . ಆರ್ .1159 


೩೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ ಸಾಗರ ಇವರ ನ್ಯಾಯಾಲಯ 

ಬಿ3: ಅಮೊ : ವಾಹನ:ವಿವ- 24 / 09 - 10, ದಿನಾಂಕ:8ನೇ ಜುಲೈ, 2010 
ಉಪಸ್ಥಿತರು : ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ , ಭಾ . ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಆನಂದಪುರಂ ವಲಯ , ಚೋರಡಿ. ( ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : ಯಾರೂ ಪತ್ತೆಯಾಗಿರುವುದಿಲ್ಲ . 
ಭಾದ್ಯತೆದಾರರು : ಯಾರೂ ಹಕ್ಕು ಬಾಧ್ಯತೆ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ: 

ದಿ: 27 - 09 -2009ರಂದು ಆನಂದಪುರಂ ವಲಯ , ಚೋರಡಿಯ ಹಿರೇಹರಕ ಶಾಖೆಯ ವನಪಾಲಕರು ಮತ್ತು 
ಸಿಬ್ಬಂದಿಯವರು ಸಾಗರ ತಾಲ್ಲೂಕು ಆನಂದಪುರಂ ಹೋಬಳಿಯ ಭೈರಾಪುರ ಗ್ರಾಮದ ಸ. ನಂ : 80ರ ಸಾಗುವಾನಿ 
ನೆಡುತೋಪಿನ ಬಳಿ ಭೈರಾಪುರದಿಂದ ಅಂಬ್ಲಿಗೊಳಕ್ಕೆ ಹೋಗುವ ರಸ್ತೆಯಲ್ಲಿ ಇಲಾಖಾ ವಾಹನದಲ್ಲಿ ಗಸ್ತು ತಿರುಗುತ್ತಿರುವಾಗ 
ನೆಡುತೋಪಿನಿಂದ ಒಂದು ವಾಹನ ಬರುತ್ತಿರುವುದನ್ನು ತಪಾಸಣೆಗೆ ನಿಲ್ಲಿಸಲು ಸೂಚಿಸಿದಾಗ ವಾಹನದಲ್ಲಿದ್ದ ಅಸಾಮಿಗಳು 
ಇಲಾಖಾ ಸಿಬ್ಬಂದಿಗಳ ಮೇಲೆ ಕಲ್ಲು ತೂರಲು ಪ್ರಾರಂಭಿಸಿದರು. ವನಪಾಲಕ ಡಿ .ಎಸ್. ಶಿವಮೂರ್ತಪ್ಪ ಇವರು ಗಾಳಿಯಲ್ಲಿ 
ಒಂದು ಸುತ್ತು ಗುಂಡು ಹಾರಿಸಿದಾಗ 2 -3ಜನ ಅಸಾಮಿಗಳು ಹೆದರಿ ವಾಹನವನ್ನು ಬಿಟ್ಟು ಕೈಗೆ ಸಿಗದೆ ಪರಾರಿಯಾದರು. 
ಓಡಿಹೋದ ಅಸಾಮಿಗಳ ಗುರುತು 

ನವನ್ನು ಪರಿಶೀಲಿಸಿದಾಗ ವಾಹನವು ಮಾರುತಿ ವ್ಯಾನ್ ಕೆಎ 
26 - ಎಂ -901, ಛಾನ್ಸಿಸ್ ನಂ : ST-91-IN-368900 , ಇಂಜಿನ್ ನಂ : F-8- BIN -1963025 ಆಗಿದ್ದು, ವಾಹನದೊಳಗಡೆ 
ಹಸಿಯಾದ ಸಾಗುವಾನಿ ಹಾಗೂ ಬೀಟೆ ಜಾತಿಯ ನಾಟಾಗಳಿದ್ದು, ಈ ತುಂಡುಗಳ ಎರಡು ಬದಿ ಗರಗಸದಿಂದ ಕೊಯ್ದ 
ಮಾಡಿದ್ದು, ಅವುಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ . ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ನಾಟಾಗಳನ್ನು 
ಅಳತೆ ಮಾಡಿ 7ತುಂಡು ಸಾಗುವಾನಿ, 2 ತುಂಡು ಬೀಟೆ ಒಟ್ಟು 9 = 0.506ಎಂ3 ಪ್ರಮಾಣವಿದ್ದು, ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಪ್ತಿ ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು 
ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24 , 62 , 71 ( ಎ), 104( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 
ಉಪನಿಯಮ 144 , 165ರ ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂ . 66/09 - 10ನ್ನು ದಾಖಲಿಸಿ, ವಾಹನವನ್ನು 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 
ನಂತರ ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ 
ಸುಪರ್ಧಿಗೆ ಕೊಡಲು ದಿ: 13 - 10 - 2009ರಂದು ಆದೇಶವಾಗಿರುತ್ತದೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಗದಗ್ 
ಇವರಿಗೆ ಪತ್ರ ಸಂಖ್ಯೆ: ಬಿ3:ಅಮೊ : ವಾಹನ - 24 /09 -10 ದಿ:30 -10 - 2009 ರಂದು ಪತ್ರ ಬರೆದು ಕೋರಲಾಗಿತ್ತು. ಈ ವಾಹನದ 
ಸಿಸಿಯನ್ನು ಸಾರಿಗೆ ಅಧಿಕಾರಿ, ಧಾರವಾಡ ಇವರಿಗೆ ದಿ : 27 - 11 - 2001ರಂದು ವರ್ಗಾಯಿಸಿರುವುದಾಗಿ ಸಹಾಯಕ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ, ಗದಗ್ ಇವರು ತಿಳಿಸಿರುತ್ತಾರೆ. ಅದರಂತೆ ಸಾರಿಗೆ ಅಧಿಕಾರಿ, ಧಾರವಾಡ ಇವರಿಗೆ ದಿ: 05 - 12 - 2009 ಮತ್ತು 
ದಿ: 11 - 03 - 2010ರಂದು ಪತ್ರ ಬರೆದು ಬಿ ಪ್ರತಿ ಒದಗಿಸಲು ಕೋರಲಾಗಿತ್ತು . ಆದರೆ ಅವರು ಯಾವುದೇ ಮಾಹಿತಿಯನ್ನು ಈ 
ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ ಈ 
ನ್ಯಾಯಾಲಯದ ಪತ್ರ ಸಂಖ್ಯೆ; ಬಿ3 : ಅಮೊ : ವಾಹನ:ಸಿಆರ್- 37/ 09 - 10 ದಿ:05 -12 -2009ರಂದು ಪ್ರಕಟಣೆಯನ್ನು ಹೊರಡಿಸಿ 
ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ , ಬೆಂಗಳೂರು ಇವರಿಗೆ 
ಹಾಗೂ ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ 
ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:31 -12 - 2009ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ 
ಮತ್ತು ದಿ:18 - 12- 2009ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೯೧ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ . 
ಆದ್ದರಿಂದ ಈ ಪ್ರಕರಣದಲ್ಲಿ ಮುಂದಿನ ಕ್ರಮ ಜರುಗಿಸಲಾಯಿತು. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:03 - 07 - 2010 ರಂದು ವಾದ ಮಂಡಿಸಿ, ಸದರಿ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಸಾಗಿಸುತ್ತಿರುವಾಗ ಮಾಲು ಸಹಿತ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೋರಡಿ ಇವರು 
ವಾಹನವನ್ನು ಜಫ್ತುಮಾಡಿ ಮಹಜರ್ ಪ್ರತಿ ಮತ್ತು ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುವುದರಿಂದ ಈ ವಾಹನದಲ್ಲಿ ಬೀಟೆ ಮತ್ತು ಸಾಗುವಾನಿ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ 
ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 
ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ 
ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್ ಕುಮಾರ್ ತ್ರಿಪಾಠಿ, 
ಭಾ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕನ್ 71 ( ಎ ) ರಿಂದ ( ಜಿ ) ಪ್ರಕಾರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ 
ಇವರು ಜಪ್ತು ಮಾಡಿದ ವಾಹನ ಮಾರುತಿ ವ್ಯಾನ್ ಕೆಎ -26 - ಎಂ - 901 ( ಛಾನ್ಸಿಸ್ ನಂ :ST- 91 -IN-368900 , ಇಂಜಿನ್ ನಂ : 
F -8- BIN - 1963025) ನ್ನು ಮತ್ತು ಈ ವಾಹನದಲ್ಲಿದ್ದ 7 ತುಂಡು ಸಾಗುವಾನಿ , 2 ತುಂಡು ಬೀಟೆ ಒಟ್ಟು 9 = 0.506ಎಂತವು 
ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ 
ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 08 - 07 -2010 ರಂದು ನನ್ನ ಸಹಿ ಹಾಗೂ 
ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ 
ಯಾರು ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್ .1160 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಮಂಡ್ಯ ಜಿಲ್ಲೆ, 

ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 

ಡಿಟಿಸಿಆರ್/ 393 /2009 - 10 ದಿನಾಂಕ :19ನೇ ಜುಲೈ, 2010 
ಆರಕ್ಷಕ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ , ವಿಶೇಷ ಪೋಲೀಸ್ ಠಾಣೆ, ಮಂಡ್ಯ ಇವರ 

ಅಪರಾಧ ಸಂಖ್ಯೆ:05 /2010, ದಿನಾಂಕ:09 - 02 - 2010 
ಉಪಸ್ಥಿತರು: ಡಾ: ವೈ. ಮಂಜುನಾಥ 

ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಟ್ಸ್ , ( ಪ್ರಭಾರ ) 
ಮಂಡ್ಯ ಜಿಲ್ಲೆ , ಮಂಡ್ಯ . 
ಪಿರ್ಯಾದುದಾರರು 

ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, 

ಎಂ .ಎನ್.ಶ್ರೀನಿವಾಸ್ ( ಉ ) ಮಾರ್ಕ್ ಶೀನಿವಾಸ ಬಿನ್ 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಲೇಟ್ ನಾಗರಾಜು, 36 ವರ್ಷ , ಈಡಿಗರ ಜನಾಂಗ, 
ವಿಶೇಷ ಪೋಲೀಸ್ ಠಾಣೆ, 

ವಾಸ: ನಂ .13 , 3 ನೇ ಕ್ರಾಸ್ , ಅರ್ಕೇಶ್ವರ ನಗರ , ಮಂಡ್ಯ 
ಮಂಡ್ಯ ಜಿಲ್ಲೆ. 

ಸಿಟಿ ಮತ್ತು ಇತರರು. 


Hoo 


೩೨೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಪಕರಣದ ಮುಖ್ಯಾಂಶಗಳು 

ದಿನಾಂಕ: 09 - 02 -2010 ರಂದು ಮಧ್ಯಾಹ್ನ 12 -30 ರ ಸಮಯದಲ್ಲಿ ಮಂಡ್ಯ ತಾಲ್ಲೂಕು, ಮಂಡ್ಯ - 
ಕೆ. ಎಂ .ದೊಡ್ಡಿ ರಸ್ತೆಯ ಹಬೀಬ್ ಜೀವಾ ಆಯಿಲ್ ಫ್ಯಾಕ್ಟರಿ ಬಳಿ ಕಮ್ಮನಾಯಕನಹಳ್ಳಿಗೆ ಹೋಗುವ ಕಾಸ್ ಬಳಿ ಅಕಮವಾಗಿ 
17.280 ಲೀ ನಕಲಿ ಮದ್ಯವನ್ನು ಮಾರುತಿ 800 ಕಾರು ಸಂಖ್ಯೆ: ಕೆಎ - 03/ಎನ್ -3054 ವಾಹನ ದಲ್ಲಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 
14 ,32,34,38 ( ಎ) ಮತ್ತು 43( ಎ) ರ ರೀತ್ಯಾ ಅಪರಾಧವಾದ್ದರಿಂದ ಮೇಲ್ಕಂಡ ನಕಲಿ ಮದ್ಯ ಮತ್ತು ವಾಹನವನ್ನು 
ಪಂಚನಾಮೆಯಲ್ಲಿ ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಅಪರಾಧ ಸಂಖ್ಯೆ:05/ 2010 ರಂತೆ ಮೊಕದ್ದಮೆಯನ್ನು ದಾಖಲು 
ಮಾಡಿರುತ್ತಾರೆ. ಹಾಗೂ ವಶಪಡಿಸಿಕೊಂಡ ಸ್ವತ್ತುಗಳನ್ನು ಈ ಪಾದಿಕಾರದ ಪೂರ್ವಾನುಮತಿಯಂತೆ ಅಬಕಾರಿ ನಿರೀಕ್ಷಕರು, 
ಮಂಡ್ಯ ವಲಯ , ಮಂಡ್ಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಈ ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು 
ಸಾಧಿಸಲು ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ನಕಲಿ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ದಿನಾಂಕ:17 -03 - 2010 ರ ಪತ್ರದ ಮೂಲಕ ಕೋರಿರುತ್ತಾರೆ. 

- ಈ ಮಧ್ಯೆ ಪಾದಿಕಾರದಲ್ಲಿ ಮುಟ್ಟುಗೋಲು ನಡುವಳಿಗಳನ್ನು ಕೈಗೊಂಡಿದ್ದು ತನಿಖಾಧಿಕಾರಿಗಳ ಶಿಫಾರಸ್ಸಿನ ಮೇರೆಗೆ 
ಪಕರಣದಲ್ಲಿ ವಶಪಡಿಸಿಕೊಂಡಿರುವ 17.280 ಲೀ ನಕಲಿಮದ್ಯ ( ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ) 
ಮತ್ತು ಇತರೇ ವಸ್ತುಗಳನ್ನು ತನ್ನದೆಂದು ಕೋರಿ ಯಾರು ಹಕ್ಕು ಸಾಧಿಸದ ಕಾರಣ ದಿನಾಂಕ :24 -03- 2010 ರಂದು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ಈ ಪ್ರಕರಣದಲ್ಲಿ ಜತ್ತಪಡಿಸಿರುವ ವಾಹನದ " ಬಿ" ವಹಿ ಕೋರಿ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಬೆಂಗಳೂರು ಪೂರ್ವ, ಇಂದಿರಾನಗರ, ಬೆಂಗಳೂರು ಇವರಿಗೆ ದಿನಾಂಕ: 24 - 03- 2010 ಮತ್ತು 17- 06 - 2010 ರಂದು ಈ 
ಪಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಇದುವರೆವಿಗೂ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ . 

* ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜತ್ತಪಡಿಸಿರುವ ಮಾರುತಿ 800 ಕಾರು ಸಂಖ್ಯೆ : ಕೆಎ - 03 / ಎನ್ 
3054 ವಾಹನದಲ್ಲಿ ದಿನಾಂಕ:09 - 02 - 2010 ರಂದು ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು 
ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 4) ತಿಂಗಳುಗಳಿಗೂ ಹೆಚ್ಚು ಕಾಲ 
ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ 
ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ 
ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ 
ಪಾದಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು 
ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ 
ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ/ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ 
ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. 
ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ 
ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ವಾಹನವನ್ನು 
ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಅದೇಶ ಸಂಖ್ಯೆ: ಡಿಟಿಸಿಆರ್/ 393/2009 -10, ದಿನಾಂಕ: 19ನೇ ಜುಲೈ, 2010 
ಡಾ : ವೈ . ಮಂಜುನಾಥ, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ( ಪಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ ಪೋಲೀಸ್ ಠಾಣೆ , ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ 


Hp3 


ಕ 


a 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೯೩ 
ಇವರ ಅಪರಾಧ ಸಂಖ್ಯೆ :05 /2010 , ದಿನಾಂಕ:09 - 02 -2010 ರ ಪ್ರಕರಣದಲ್ಲಿ ಜಫ್ತುಪಡಿಸಿರುವ ಮಾರುತಿ 800 ಕಾರು 
ಸಂಖ್ಯೆ: ಕೆಎ - 03/ಎನ್ - 3054 ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಜುಲೈ ತಿಂಗಳ 19 ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತ ಲೇಖನ ನೀಡಿ, ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್ .1128 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸಿಸ್, 

ಮಂಡ್ಯ ಜಿಲ್ಲೆ, ಮಂಡ್ಯ . 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಮಂಡ್ಯ ಜಿಲ್ಲೆ, 

ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 

ಡಿಟಿಸಿಆರ್ / 526 /2009 - 10 ದಿನಾಂಕ :19ನೇ ಜುಲೈ, 2010 
ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ ಪೋಲೀಸ್ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಇವರ 

ಅಪರಾಧ ಸಂಖ್ಯೆ : 10 /2010, ದಿನಾಂಕ:25 -03 -2010. 
ಉಪಸ್ಥಿತರು: ಡಾ: ವೈ . ಮಂಜುನಾಥ 

ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ( ಪ್ರಭಾರ ) 

ಮಂಡ್ಯ ಜಿಲ್ಲೆ , ಮಂಡ್ಯ . 
ಪಿರ್ಯಾದುದಾರರು 

ಆರೋಪಿಗಳು. 
ಆರಕ್ಷಕ ಉಪ ನಿರೀಕ್ಷಕರು 

1) ಬಿ .ಎಸ್‌.ಶೇಖರ ಬಿನ್ ಶಿವಣ್ಣ , 20 ವರ್ಷ , ನಾಯಕರ ಜನಾಂಗ, 
ವಿಶೇಷ ಪೋಲೀಸ್ ಠಾಣೆ 

ಪಭಾತ್ ಮಿಲ್ಪಿ ಹೋಟೆಲ್‌ನಲ್ಲಿ ಸಫೈಯರ್‌, ಬಿಳಿಗುಲಿ ಗ್ರಾಮ , 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 

2) ನಾಗರಾಜು ಬಿನ್ ದುರ್ಗಯ್ಯ , 33 ವರ್ಷ, ಈಡಿಗರ ಜನಾಂಗ, 
ಕೆ. ಎಂ .ದೊಡ್ಡಿಯ ಸಂತೋಷ್ ಬಾರ್‌ನಲ್ಲಿ ಸಫೈಯರ್‌, ನುಗ್ಗೇಹಳ್ಳಿ 

ಗಾಮ, ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನ ಜಿಲ್ಲೆ. 
ಪಕರಣದ ಮುಖ್ಯಾಂಶಗಳು 

ದಿನಾಂಕ: 25 - 03 - 2010 ರಂದು ಬೆಳಿಗ್ಗೆ 06 - 00 ರ ಸಮಯದಲ್ಲಿ ಮದ್ದೂರು ತಾಲ್ಲೂಕಿನ ಕೆ. ಎಂ .ದೊಡ್ಡಿ ಟೌನ್‌ನ 
ಕೆ. ಎಂ .ದೊಡ್ಡಿ- ಹಲಗೂರು ಮುಖ್ಯರಸ್ತೆ ಜನನಿ ಕಾನ್ವೆಂಟ್ ಮುಂಭಾಗದಲ್ಲಿ ಅಕ್ರಮವಾಗಿ 77.580 ಲೀ ಮದ್ಯವನ್ನು ಟಿ. ವಿ.ಎಸ್ 
ಸ್ಟಾರ್‌ ಸಿಟಿ ಬೈಕ್ ಸಂಖ್ಯೆ: ಕೆಎ -54 / ಇ -1201 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ 
ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32,34 ,43 ( ಎ) ರ ರೀತ್ಯಾ 
ಅಪರಾಧವಾದ್ದರಿಂದ ಈ ಬಗ್ಗೆ ಅಪರಾಧ ಸಂಖ್ಯೆ:10/2010 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. ಹಾಗೂ ಈ 
ಪ್ರಾಧಿಕಾರದ ಪೂರ್ವಾನುಮತಿಯಂತೆ ಜಪ್ತುಪಡಿಸಿ ಕೊಂಡಿರುವ ಸ್ವತ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಮದ್ದೂರು ವಲಯ 
ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು 
ಸಾಧಿಸಲು ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ದಿನಾಂಕ: 28 - 05 - 2010 ರ ಪತ್ರದ ಮೂಲಕ ಕೋರಿರುತ್ತಾರೆ. 

ಈ ಮಧ್ಯೆ ಪಾದಿಕಾರದಲ್ಲಿ ಮುಟ್ಟುಗೋಲು ನಡುವಳಿಗಳನ್ನು ಕೈಗೊಂಡಿದ್ದು ತನಿಖಾಧಿಕಾರಿಗಳ ಶಿಫಾರಸ್ಸಿನ ಮೇರೆಗೆ 
ಪಕರಣದಲ್ಲಿ ವಶಪಡಿಸಿಕೊಂಡಿರುವ 77.580 ಲೀ ಮದ್ಯ ( ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ) ಮತ್ತು 
ಇತರೇ ವಸ್ತುಗಳನ್ನು ತನ್ನದೆಂದು ಕೋರಿ ಯಾರು ಹಕ್ಕು ಸಾಧಿಸದ ಕಾರಣ ದಿನಾಂಕ :18 - 06 - 2010 ರಂದು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 


ಮಂಡ್ಯ 


೩೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಟಿ.ವಿ.ಎಸ್‌ ಸ್ಟಾರ್‌ ಸಿಟಿ ಬೈಕ್ ಸಂಖ್ಯೆ : ಕೆಎ -54/ ಇ -1201 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು , ನಾಗಮಂಗಲ ಇವರು ನೀಡಿರುವ " ಬಿ " ವಹಿಯ ಪರಿಶೀಲನೆಯಿಂದ ಶ್ರೀ ಪಿ .ಕೃಷ್ಣ ಬಿನ್ ಪುಟ್ಟೇಗೌಡ, 
ಬಿಂಡಿಗನವಿಲೆ ಅಂಚೆ, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರು ವಾಹನದ ಮಾಲೀಕರೆಂಬುದು ತಿಳಿದುಬಂದಿದ್ದು 
ಸದರಿಯವರಿಗೆ ದಿನಾಂಕ:18 - 06 - 2010 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ( ಬಿ) ರನ್ವಯ ಕಾರಣ 
ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ನೊಂದಣಿ ಅಂಚೆ ಮೇಲ್ಕಂಡ ವಿಳಾಸದಲ್ಲಿ 
ಸ್ವೀಕೃತಿಯಾಗಿರುತ್ತದೆ ಹಾಗೂ ಅಬಕಾರಿ ನಿರೀಕ್ಷಕರು, ಮದ್ದೂರು ವಲಯ ಇವರ ಮೂಲಕ ಜಾರಿಯಾಗಿರುತ್ತದೆ. ವಾಹನದ 
ಮಾಲೀಕರಾದ ಶ್ರೀ ಪಿ.ಕೃಷ್ಣ ಬಿನ್ ಪುಟ್ಟೇಗೌಡ ಇವರು ದಿನಾಂಕ: 22 - 06 - 2010 ರಂದು ಅಬಕಾರಿ ನಿರೀಕ್ಷಕರು, ಮದ್ದೂರು 
ವಲಯ ಇವರಿಗೆ ನೀಡಿರುವ ಹೇಳಿಕೆಯಲ್ಲಿ " ಮೇಲ್ಕಂಡ ವಾಹನವನ್ನು ಆರ್ಥಿಕ ತೊಂದರೆಗಳ ಕಾರಣದಿಂದ ಈಗಾಗಲೇ 
ಬೇರೆಯವರಿಗೆ ಮಾರಾಟ ಮಾಡಿರುವುದಾಗಿ, ಪ್ರಸ್ತುತ ಪಸ್ತಾಪಿತ ವಾಹನಕ್ಕೂ ತನಗೂ ಯಾವುದೇ ಸಂಬಂಧ 
ಇರುವುದಿಲ್ಲವೆಂದು, ನ್ಯಾಯಾಲಯಕ್ಕೆ ಹಾಜರಾಗಿ ಷರತ್ತುಗಳನ್ನು ಪೂರೈಸಲು ಸಾಧ್ಯವಿಲ್ಲದಿರುವುದರಿಂದ ಮೇಲ್ಕಂಡ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನನ್ನದೇನೂ ಅಭ್ಯಂತರವಿಲ್ಲ " ಎಂದು ತಿಳಿಸಿರುತ್ತಾರೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಟಿ. ವಿ.ಎಸ್‌ ಸ್ಟಾರ್‌ ಸಿಟಿ ಬೈಕ್ ಸಂಖ್ಯೆ : ಕೆಎ 
54/ ಇ - 1201 ವಾಹನದಲ್ಲಿ ದಿನಾಂಕ: 25 - 03 - 2010 ರಂದು ಅಕಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ 
ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳುಗಳಿಗೂ 
ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ 
ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ ಮೂಲಕವಾಗಲೀ 
ಅರ್ಜಿಯನ್ನು ಈ ಪಾದಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು 
ನೀಡಿದಾಗಲೂ ಸಹ ಈ ಪಾದಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ 
ಹೊರಿಸಿರುವ ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ/ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ 
ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ 
ಮೇಲ್ಕಂಡ ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಅದೇಶ ಸಂಖ್ಯೆ: ಡಿಟಿಸಿಆರ್ /526 /2009 -10, ದಿನಾಂಕ:19ನೇ ಜುಲೈ, 2010 
ಡಾಃ ವೈ .ಮಂಜುನಾಥ, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ( ಪಭಾರ) 
ಮಂಡ್ಯ ಜಿಲ್ಲೆ , ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ( ಸಿ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ ಪೋಲೀಸ್ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ಘಟಕ , ಮಂಡ್ಯ ಇವರ ಅಪರಾಧ ಸಂಖ್ಯೆ:10 /2010 , ದಿನಾಂಕ: 25 - 03- 2010 ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಟಿ. ವಿ.ಎಸ್ 
ಸ್ಟಾರ್‌ ಸಿಟಿ ಬೈಕ್ ಸಂಖ್ಯೆ: ಕೆಎ -54/ ಇ - 1201 ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಜುಲೈ ತಿಂಗಳ 19 ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತ ಲೇಖನ ನೀಡಿ, ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸಿಸ್, 

ಮಂಡ್ಯ ಜಿಲ್ಲೆ , ಮಂಡ್ಯ. 


ಪಿ . ಆರ್ . 1129 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೨೯೫ 
ಅದಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಮಂಡ್ಯ ಜಿಲ್ಲೆ, 

ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 

ಡಿಟಿಸಿಆರ್ / 386 / 2009 - 10 ದಿನಾಂಕ:19ನೇ ಜುಲೈ , 2010 
ಆರಕ್ಷಕ ನಿರೀಕ್ಷಕರು, ವಿಶೇಷ ಪೋಲೀಸ್ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಇವರ ಅಪರಾಧ 

ಸಂಖ್ಯೆ:16 /2009, ದಿನಾಂಕ :19 - 12 - 2009 . 
ಉಪಸ್ಥಿತರು: ಡಾ : ವೈ . ಮಂಜುನಾಥ 

ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಟ್ಸ್, ( ಪ್ರಭಾರ) 
ಮಂಡ್ಯ ಜಿಲ್ಲೆ, ಮಂಡ್ಯ . 
ಪಿರ್ಯಾದುದಾರರು 

ಆರೋಪಿಗಳು . 
ಆರಕ್ಷಕ ನಿರೀಕ್ಷಕರು 

1) ಶ್ರೀನಿವಾಸ ಬಿನ್ ಲೇಟ್ ಕೊಂಡಯ್ಯ , ಕರಿಘಟ್ಟ ಬೀದಿ, 
ವಿಶೇಷ ಪೋಲೀಸ್ ಠಾಣೆ 

ಗಂಜಾಂ, ಶ್ರೀರಂಗಪಟ್ಟಣ ತಾಲ್ಲೂಕು. 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ 2) ಮತ್ತೊಬ್ಬ ಆರೋಪಿಯ ಹೆಸರು ಮತ್ತು ವಿಳಾಸ 

ತಿಳಿಯಬೇಕಾಗಿದೆ. 
ಪಕರಣದ ಮುಖ್ಯಾಂಶಗಳು 

ದಿನಾಂಕ:19 - 12 - 2009 ರಂದು ಬೆಳಿಗ್ಗೆ 06 -00 ರ ಸಮಯದಲ್ಲಿ ಶ್ರೀರಂಗಪಟ್ಟಣ ತಾಲ್ಲೂಕಿನ ಶ್ರೀನಿವಾಸ 
ಅಗಹಾರದ ಬಳಿ ಇರುವ ಕರಿಘಟ್ಟದ ಬೆಟ್ಟದ ಕೂಡು ರಸ್ತೆಯ ಬಳಿ ಅಕಮವಾಗಿ 146,880 ಲೀ ನಕಲಿ ಮದ್ಯ ಮತ್ತು ನಕಲಿ 
ಎಕ್ಸೆಸ್ ಲೇಬಲ್‌ಗಳನ್ನು ಬಜಾಜ್ ಚೇತಕ್ ಸ್ಕೂಟರ್ ಸಂಖ್ಯೆ: ಕೆಎ - 17/ ಜಿ- 6258 ಮತ್ತು ಕವಾಸಕಿ ಬಜಾಜ್ ಬೈಕ್ ಸಂಖ್ಯೆ: 
ಕೆಎ - 17 /ಕೆ - 6380 ವಾಹನಗಳಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 14,32,34,38 (ಎ) ಮತ್ತು 43 (ಎ) ರ ರೀತ್ಯಾ ಅಪರಾಧವಾದ್ದರಿಂದ ಈ 
ಬಗ್ಗೆ ಅಪರಾಧ ಸಂಖ್ಯೆ:16/2009 ರಂತೆ ಮೊಕದ್ದಮೆ ಯನ್ನು ದಾಖಲು ಮಾಡಿರುತ್ತಾರೆ. ಹಾಗೂ ಈ ಪ್ರಾಧಿಕಾರದ 
ಪೂರ್ವಾನುಮತಿಯಂತೆ ಜಪ್ತುಪಡಿಸಿಕೊಂಡಿರುವ ಸ್ವತ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಶ್ರೀರಂಗಪಟ್ಟಣ ವಲಯ ಇವರಿಗೆ 
ಹಸ್ತಾಂತರಿಸಿರುತ್ತಾರೆ. 

ಬಜಾಜ್ ಚೇತಕ್ ಸ್ಕೂಟರ್ ಸಂಖ್ಯೆ : ಕೆಎ - 17/ ಜೆ - 6258 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ದಾವಣಗೆರೆ ಇವರು ನೀಡಿರುವ " ಬಿ " ವಹಿಯ ಪರಿಶೀಲನೆಯಿಂದ ಶ್ರೀ ಬಸವರಾಜ್ ಬಿನ್ ಯಲ್ಲಪ್ಪ, 
ನಂ .7 / ಬಿ, ಚಿಕ್ಕನಹಳ್ಳಿ, ಬೆತೂರು ಅಂಚೆ, ದಾವಣಗೆರೆ ಜಿಲ್ಲೆ ಇವರು ವಾಹನದ ಮಾಲೀಕರೆಂಬುದು ತಿಳಿದುಬಂದಿದ್ದು 
ಸದರಿಯವರಿಗೆ ದಿನಾಂಕ:30 - 03 - 2010 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ( ಬಿ) ರನ್ವಯ ಕಾರಣ 
ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ನೋಂದಣಿ ಅಂಚೆ ಮೇಲ್ಕಂಡ ವಿಳಾಸದಲ್ಲಿ 
ಸ್ವೀಕೃತಿಯಾಗಿರುತ್ತದೆ. 

ಕವಾಸಕಿ ಬಜಾಜ್ ಬೈಕ್ ಸಂಖ್ಯೆ: ಕೆಎ -17 /ಕೆ - 6380 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು , ದಾವಣಗೆರೆ ಇವರು ನೀಡಿರುವ " ಬಿ" ವಹಿಯ ಪರಿಶೀಲನೆಯಿಂದ ಶ್ರೀ ಬಿ. ನಾಗೇಂದಪ್ಪ ಬಿನ್ ಬಸಪ್ಪ 
ಬಣಕಾರ್, ಸೋಮ್‌ಶಿಪುರ, ಬೆಳ್ಳೂಡಿ ಪೇಟೆ, ಹರಿಹರ , ದಾವಣಗೆರೆ ಜಿಲ್ಲೆ ಇವರು ವಾಹನದ ಮಾಲೀಕರೆಂಬುದು 
ತಿಳಿದುಬಂದಿದ್ದು ಸದರಿಯವರಿಗೆ ದಿನಾಂಕ:30 - 03 -2010 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ( ಬಿ) 
ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ನೊಂದಣಿ ಅಂಚೆ ಮೇಲ್ಕಂಡ 
ವಿಳಾಸದಲ್ಲಿ ಸ್ವೀಕೃತಿಯಾಗದೇ ಹಿಂತಿರುಗಿ ಬಂದಿರುತ್ತದೆ. 

ಅಬಕಾರಿ ನಿರೀಕ್ಷಕರು, ಶ್ರೀರಂಗಪಟ್ಟಣ ವಲಯ ಇವರು ದಿನಾಂಕ:14 - 05 - 2010 ರ ಪತ್ರದ ಮೂಲಕ ಮೇಲ್ಕಂಡ 
ವಾಹನದ ಮಾಲೀಕರುಗಳಿಗೆ ಕಾರಣ ಕೇಳುವ ನೋಟೀಸ್‌ನ್ನು ಜಾರಿ ಮಾಡಲು ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತೆಂದೂ , 
ನೋಟೀಸ್ ಜಾರಿ ಮಾಡಲು ತೆರಳಿದ್ದಾಗ ಮೇಲ್ಕಂಡ ವಿಳಾಸಗಳಲ್ಲಿ ವಾಹನದ ಮಾಲೀಕರುಗಳು ವಾಸವಿಲ್ಲದಿರುವುದು 
ತಿಳಿದುಬಂದಿರುವುದಾಗಿ ತಿಳಿಸಿ, ಮುಂದಿನ ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. 


೩೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜತ್ತಪಡಿಸಿಕೊಂಡಿರುವ ಬಜಾಜ್ ಚೇತಕ್ ಸ್ಕೂಟರ್ 
ಸಂಖ್ಯೆ :ಕೆಎ -17/ ಜಿ - 6258 ಮತ್ತು ಕವಾಸಕಿ ಬಜಾಜ್ ಬೈಕ್ ಸಂಖ್ಯೆ : ಕೆಎ -17/ಕೆ - 6380 ವಾಹನಗಳಲ್ಲಿ ದಿನಾಂಕ:19 -12 - 2009 
ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 6) ತಿಂಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನಗಳನ್ನು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ , ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾದಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ 
ಮಾಲೀಕರುಗಳಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ, ಸದರಿ ಯವರುಗಳು ತಮ್ಮ ಮೇಲೆ ಹೊರಿಸಿರುವ ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. 
ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ 
ಮಾಲೀಕರಿಗೆ/ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ 
ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾದಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನಗಳನ್ನು ಚಾಲನೆಯಿಲ್ಲದೇ ಹೆಚ್ಚು 
ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ 
ಸಂಭವವಿರುವುದರಿಂದ, ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ 
ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ನಕಲಿ ಮದ್ಯ ಮತ್ತು ವಾಹನಗಳನ್ನು ವಾರಸುದಾರರಿಲ್ಲದ ಸ್ವತ್ತು 
ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿವೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶ. 

ಅದೇಶ ಸಂಖ್ಯೆ: ಡಿಟಿಸಿಆರ್ / 386/2009 - 10 , ದಿನಾಂಕ: 19ನೇ ಜುಲೈ , 2010 . 
- ಡಾಃ ವೈ . ಮಂಜುನಾಥ, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ( ಪಭಾರ) ಮಂಡ್ಯ 
ಜಿಲ್ಲೆ , ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ( ಸಿ) ಅಡಿಯಲ್ಲಿ ದತ್ತವಾದ ಅದಿಕಾರವನ್ನು 
ಚಲಾಯಿಸಿ ಆರಕ್ಷಕ ನಿರೀಕ್ಷಕರು, ವಿಶೇಷ ಪೋಲೀಸ್ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಇವರ 
ಅಪರಾಧ ಸಂಖ್ಯೆ:16/ 2009 , ದಿನಾಂಕ:19 -12 - 2009 ರ ಪ್ರಕರಣದಲ್ಲಿ ಜಫ್ತುಪಡಿಸಿರುವ 146,880 ಲೀ ನಕಲಿ ಮದ್ಯ 
( ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತು ಪಡಿಸಿ), ನಕಲಿ ಎಸ್ ಲೇಬಲ್‌ಗಳು, ಬಜಾಜ್ ಚೇತಕ್ ಸ್ಕೂಟರ್ 
ಸಂಖ್ಯೆ: ಕೆಎ -17/ ಜೆ - 6258 ಮತ್ತು ಕವಾಸಕಿ ಬಜಾಜ್ ಬೈಕ್ ಸಂಖ್ಯೆ: ಕೆಎ -17/ಕೆ -6380 ವಾಹನಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಜುಲೈ ತಿಂಗಳ 19ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತ ಲೇಖನ ನೀಡಿ, ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್ .1130 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸಿಸ್, 

ಮಂಡ್ಯ ಜಿಲ್ಲೆ , ಮಂಡ್ಯ. 
ಪೊಲೀಸ್ ಅಧೀಕ್ಷಕರ ಕಛೇರಿ, ಕರಾವಳಿ ಕಾವಲು ಪೊಲೀಸ್, ಉಡುಪಿ 

ಸಂಖ್ಯೆ:05/ ಸಿಬ್ಬಂದಿ -1 /2009 - 10 , ದಿನಾಂಕ: 16ನೇ ಜುಲೈ , 2010 
ವಿಷಯ : ಮಾಹಿತಿ ಹಕ್ಕು ಅಧಿನಿಯಮದಡಿ ಕರಾವಳಿ ಕಾವಲು ಪೊಲೀಸ್ ಘಟಕದ ಪ್ರಾಧಿಕಾರ ಸಮಿತಿ ರಚನೆ 

ಕುರಿತು. 
ಮಾಹಿತಿ ಹಕ್ಕು ಅಧಿನಿಯಮ 2005 ರನ್ವಯ ಕರಾವಳಿ ಕಾವಲು ಪೊಲೀಸ್ ಘಟಕದ ಮಾಹಿತಿ ಹಕ್ಕು 
ಅಧಿನಿಯಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಧಿಕಾರಿ ವರ್ಗದವರ ಸಮಿತಿ ರಚಿಸಲಾಗಿದೆ. 

1) ಪೊಲೀಸ್ ಅಧೀಕ್ಷಕರು - ಪ್ರಥಮ ಮೇಲ್ಮನವಿ ಅಧಿಕಾರಿ. 
2) ಸಹಾಯಕ ಆಡಳಿತಾಧಿಕಾರಿ - ಸಾರ್ವಜನಿಕ ಮಾಹಿತಿ ಅಧಿಕಾರಿ . 
ಆದುದರಿಂದ ಸದರಿ ಮಾಹಿತಿಯನ್ನು ಗೆಜೆಟ್‌ನಲ್ಲಿ ಪ್ರಕಟಿಸುವಂತೆ ಕೋರಿದೆ. 

ಸದಾನಂದ ಬಿ . ನಾಯಕ 

ಪೊಲೀಸ್ ಅಧೀಕ್ಷಕರು , 
ಕರಾವಳಿ ಕಾವಲು ಪೊಲೀಸ್, ಉಡುಪಿ. 


ಪಿ . ಆರ್‌.1104 


2962 


xuan - 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

GOVERNMENT OF KARNATAKA 
DIRECTORATE OF ECONOMICS AND STATISTICS , BANGALORE - 1 

Consumer Price Index Numbers For IndustrialWorkers 
No. DES 24 PWX 2010 

Month : May , 2010 
State : Karnataka 

Base: 1987 -88 = 100 

Date :12 -07 -2010 


Group/Sub -Group 


Dan 


Gul 


Hari Hassan Man 


Man 


Rai 


Tum 


Bellary Bhadra - Davan 

vathi gere 
2 3 4 


barga 


har 


dyagalore 


chur 


kur 


deli 
5 


9 


10 


11 


12 


FOOD : 


& 


666 


606 


659 


659 


542 


4 


563 


541 


581 


563 


(a ) Cereals 
Products 


665 


581 


041 


514 


665 


57 


514 | 


682 


& 


617 


666 


713 


| 823 


623 


678 


702 


625 


688 


723 


692 


(b ) Pulses 
Products 


(c ) Oil & Fats 


312 


288 


295 


302 


297 


309 


292 


| 330 


250 


308 


278 


630 


708 


700 


601 


670 


669 


544 


| 628 


865 


710 


586 


(d) Meat, Fish & 
Eggs 


( e ) 


Milk 


& 


407 


413 


487 


467 


423 


481 


446 


510 


424 


446 


403 


Products 


(f) Condiments & 


455 


463 


682 


589 


416 


390 


| 432 


410 


| 439 


527 


424 


Spices 


597 


626 


667 


| 669 


| 506 


505 1643 


534 


512 


511 


743 


(g ) Vegetables & 
Fruits 


(h ) Other Food 


458 


577 


509 


562 


516 


475 


481 


445 


411 


497 


498 


553 


561 


604 


562 


506 


512 


525 


572 


528 


576 


566 


FOOD GROUP 
INDEX 


443 


560 


579 


426 


377 


654 


506 


416 


361 


431 


479 


Pan , Supari, 
Tobacco & 
Intoxicants 


III. Fuel & Light 


407 


383 


462 


530 


463 


399 


387 


455 


336 


603 


319 


IV . 


Housing 


100 


100 


100 


100 


100 


100 


100 


100 


100 


100 


100 


276 


276 


311 


393 


334 


257 


428 


498 


258 


579 


233 


Clothing, Bedding 
& Footwear 


VI. MISCELLANEOUS: 663 


815 


402 


437 


359 


253 


456 


415 


322 


426 


242 


(a ) Medical Care 


490455 


750 


(b) Education , 

Recreation & 


261 


454 


469 


439 


354 


546 


Amusement 


2980s 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 


2007 - 2 


Group/Sub -Group 


Dan 


Gul 


Hari Hassan Man 


Man 


Rai 


Tum 


Bellary Bhadra- Davan 
vathi 

gere 


deli 


barga 


har 


dya 


galore 


chur 


kur 


3 


4 


5 


6 


11 


12 


422 


504 


518 


397 


597 


532 


453 


569 


464 


393 


459 


(c) Transport & 
Communication 


333 


336 


368 


403 


307 


332 


324 


352 


303 


325 


(d ) Personal Care 
& effects 


( e ) Others 


394 


405 


| 439 


367 


297 


325 


361 


320 


560 


281 


Miscellaneous 


452 


444 


481 


418 


342 


386 


364 


413 


450 


351 


Group 


GENERAL INDEX 449 


446 


| 486 


462 


413 


402 


438 


463 


430 


| 


501 


389 


To convert to 


7 . 39 


9 .19 


8 . 26 


8 . 56 


9 . 25 


7 . 92 


9. 31 


Base 1960 
Multiply by 
Linking Factor. 


For Director. 


Government of India 
Ministry of Labour and Employment 


Labour Bureau 


"Cleremont , Shimla - 171004 

Dated :2nd July, 2010 
CONSUMER PRICE INDEX NUMBERS OF INDUSTRIAL WORKERS ON BASE - 2001 = 100 


State : Karnataka 


Month /Year: 05 /2010 


Group /Sub -group 


Bangalore 


Belgaum 


Hubli -Dharwar 


Mercara 


| Mysore 


Food Sub - Groups 


(a ) Cereals & Products 


199 


197 


197 


188 


195 


(b ) Pulses & Products 


233 


232 


249 


224 


206 


(c ) Oils & Fats 


170 


163 


156 


156 


151 


(d ) Meat, Fish & Eggs 


216 


222 


215 


194 


214 


( e ) Milk & Milk Products 


180 


156 


140 


166 


181 


(f) Condiments & Spices 


172 


183 


192 


160 


164 


(g ) Vegetables & Fruits 


208 


187 


210 


191 


184 


(h ) Other Food 


197 


188 


181 


190 


190 


ಭಾಗ - ೩ 


೩೨೯೯ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 

Bangalore Belgaum Hubli-Dharwar 


Group /Sub -group 


Mercara 


Mysore 


I. FOOD GROUP 


198 


190 


190 


187 


189 


Il- Pan , Supari, Tobacco & Intoxicants 


177 


159 


167 


147 


183 


III-Fuel & Light Group 


126 


142 


140 


220 


139 


IV -Housing Group 


191 


179 


207 


113 


191 


V -Clothing , Bedding & Footwear 


| 


116 


116 


120 


120 


| 


127 


127 


129 


113 


Miscellaneous Sub -groups : 


( a )Medical Care 


160 


143 


172 


140 


160 
146 


1611 
149 


143 
158 


(b ) Education , Recreation & Amusement 


usement | 


152 


119 


(c) Transport & Communication 


215 


233 


220 


164 


173 


(d ) Personal Care & effects 


152 


148 


154 


142 


147 


(e ) Others Miscellaneous Itemes 


180 


153 


170 


172 


175 


VI. Miscellaneous Group 


| 


174 


168 


168 


155 


148 


Centre Index 


182 


176 


180 


172 


172 


a 


J.L . KAITH 
PR -1118 

ECONOMIC OFFICER . 
ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ : ಕೇಂದ್ರ ಕಛೇರಿ: ಹುಬ್ಬಳ್ಳಿ 

ಸುತ್ತೋಲೆ| 
ಸಂಖ್ಯೆ: ವಾಕರಸಾ:ಕೇಕ: ಹು :ಸಿಬ್ಬಂದಿ: 33:1188 , ದಿನಾಂಕ:2ನೇಜುಲೈ , 2010 
ಉಲ್ಲೇಖ: ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಾರಿಇ 47, ಸಾಸಂಇ/2010 , ದಿನಾಂಕ: 28 - 06 -2010. 

ಉಲ್ಲೇಖಿತ ಆದೇಶದ ಮೇರೆಗೆ, ನಾನು ವಾ.ಕ.ರ. ಸಾ. ಸಂಸ್ಥೆ, ಕೇಂದ್ರ ಕಛೇರಿ, ಹುಬ್ಬಳ್ಳಿಯಲ್ಲಿ 
ದಿನಾಂಕ:01.07.2010ರಂದು ವ್ಯವಸ್ಥಾಪಕ ನಿರ್ದೆಶಕ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡಿರುತ್ತೇನೆ. 

ನನ್ನ ಕಾರ್ಯ ವ್ಯಾಪ್ತಿಗೆ ಸಂಬಂಧಿಸಿದ ಎಲ್ಲಾ ಗೌಪ್ಯ ಹಾಗೂ ಅರೆ ಸರ್ಕಾರಿ ಪತ್ರಗಳನ್ನು ಈ ಕೆಳಕಂಡ ವಿಳಾಸಕ್ಕೆ 
ಕಳುಹಿಸಲು ಕೋರುತ್ತೇನೆ. 

ಮೊಹಮ್ಮದ್ ಮೊಹಸಿನ್, ಭಾ . ಆ . ಸೇ . 
ವ್ಯವಸ್ಥಾಪಕ ನಿರ್ದೇಶಕರು , 
ವಾ .ಕ. ರ. ಸಾ .ಸಂಸ್ಥೆ, ಕೇಂದ್ರ ಕಛೇರಿ, ಗೋಕುಲ ರಸ್ತೆ , ಹುಬ್ಬಳ್ಳಿ - 580030. 
ದೂರವಾಣಿ: 
ಕಛೇರಿ: 0836 - 2333058. 
ಮೊಬೈಲ್ ಸಂಖ್ಯೆ : 94498 -46251 
ಫ್ಯಾಕ್ಸ್ ಸಂಖ್ಯೆ: 0836 - 2332103 . 

ಮೊಹಮ್ಮದ್ ಮೊಹಸಿನ್ 
ಪಿ . ಆರ್ .1048 

ವ್ಯವಸ್ಥಾಪಕ ನಿರ್ದೆಶಕರು. 


ಲ 


೩೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ 

ಅಧಿಕೃತಜ್ಞಾಪನ 
ನಂ . LND ( 2)CR.105/10- 11 , ದಿನಾಂಕ:14ನೇ ಜುಲೈ, 2010 
ವಿಷಯ : ಕಂದಾಯ ಭೂಮಿಯನ್ನು ಸರ್ಕಾರದ ಜಮೀನನ್ನು ರಕ್ಷಿಸಲು ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ 

ಪ್ರಾಧಿಕಾರಗಳನ್ನು ರಚಿಸುವುದರ ಕುರಿತು. 
ಉಲ್ಲೇಖ: 1) ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ, ಭೂಮಂಜೂರಾತಿ ವಿಭಾಗ , ಕರ್ನಾಟಕ 

ಸರ್ಕಾರದ ಸಚಿವಾಲಯ , ಬಹುಮಹಡಿಗಳ ಕಟ್ಟಡ, ಬೆಂಗಳೂರು ರವರ ಆದೇಶ ನಂ .ಆರ್‌ಡಿ 556 
ಎಲ್‌ಜಿಪಿ 2009 ದಿನಾಂಕ:19 .09.2009. 
2) ಅಧ್ಯಕ್ಷರು, ಸರ್ಕಾರಿ ಜಮೀನು ಸಂರಕ್ಷಣಾ ಕಾರ್ಯಪಡೆ, 2ನೇ ಮಹಡಿ , ಜಿಲ್ಲಾಧಿಕಾರಿಗಳ ಕಛೇರಿ 

ಕಟ್ಟಡ, ಸಿಟಿ ಸಿವಿಲ್ ನ್ಯಾಯಾಲಯ ಆವರಣ ಹತ್ತಿರ , ಕೆ. ಜಿ. ರಸ್ತೆ , ಬೆಂಗಳೂರು ರವರ ಪತ್ರ 

ನಂ .ಸಿಟಿಎಫ್ /18 /09 - 10, ದಿನಾಂಕ:21.06.2010. 
ಉಲ್ಲೇಖಿತ ಸರ್ಕಾರಿ ಆದೇಶದಲ್ಲಿ ಸರ್ಕಾರಿ ಭೂಮಿಗಳನ್ನು ರಕ್ಷಿಸಲು ರಾಜ್ಯ , ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ 
ಪ್ರಾಧಿಕಾರಗಳನ್ನು ರಚಿಸಲಾಗಿರುತ್ತದೆ. ಜಿಲ್ಲಾ ಮಟ್ಟದ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿ 
ರಚಿಸಲಾಗಿದೆ. 

ಪ್ರಯುಕ್ತ ಜಿಲ್ಲಾ ಮಟ್ಟದ ಪ್ರಾಧಿಕಾರವು ಈ ಕೆಳಕಂಡ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿಯಾಗಿರುತ್ತದೆಂದು ಈ 
ಮೂಲಕ ಆದೇಶಿಸಿದೆ. 
1) ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧ್ಯಕ್ಷರು 
2) ಉಪವಿಭಾಗಾಧಿಕಾರಿಗಳು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ 

ಸದಸ್ಯ 

ಕಾರ್ಯದರ್ಶಿ 
3) ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಶಿವಮೊಗ್ಗ ಜಿಲ್ಲೆ 

ಸದಸ್ಯರು 
4) ಅಧೀಕ್ಷಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸದಸ್ಯರು 

ಇಲಾಖೆ, ಶಿವಮೊಗ್ಗ 
5) ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸದಸ್ಯರು 

ಇಲಾಖೆ, ಶಿವಮೊಗ್ಗ. 
ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ , ಸಾಗರ 

ಸದಸ್ಯರು 
7) ಉಪ ನಿರ್ದೆಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ 

ಸದಸ್ಯರು 
8) ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಇಲಾಖೆ, ಶಿವಮೊಗ್ಗ 

ಸದಸ್ಯರು 
9) ಕಾರ್ಯಪಾಲಕ ಅಭಿಯಂತರು, ಸಣ್ಣ ನೀರಾವರಿ ಇಲಾಖೆ, ಶಿವಮೊಗ್ಗ 

ಸದಸ್ಯರು 
10) ತಹಸೀಲ್ದಾರ್‌, ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ, ಸಾಗರ, ಸೊರಬ , ಶಿಕಾರಿಪುರ ಮತ್ತು ಸದಸ್ಯರು 

ಹೊಸನಗರ ತಾಲ್ಲೂಕು 
11 ) ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಮತ್ತು ಪದನಿಮಿತ್ತ ಭೂದಾಖಲೆಗಳ ಉಪ ಆಹ್ವಾನಿತರು 

ನಿರ್ದೆಶಕರು, ಶಿವಮೊಗ್ಗ 
12 ) ಆಯುಕ್ತರು, ನಗರಸಭೆ , ಶಿವಮೊಗ್ಗ, ಭದ್ರಾವತಿ ಮತ್ತು ಸಾಗರ 

* ಆಹ್ವಾನಿತರು 
ಉಲ್ಲೇಖ - 1ರ ಸರ್ಕಾರದ ಆದೇಶದಲ್ಲಿ ತಿಳಿಸಿರುವಂತೆ ಕಾರ್ಯವನ್ನು ನಿರ್ವಹಿಸತಕ್ಕದ್ದು. ಹಾಗೂ ವರದಿಯನ್ನು ಈ 
ಕಾರ್ಯಾಲಯಕ್ಕೆ ಪ್ರತಿ ಮಾಹೆಯ ಬಾಲ್ಕು ಸಲ್ಲಿಸಲು ನಿರ್ದೇಶಿಸಿದೆ. ( ಪ್ರತಿ ತಿಂಗಳ 5ನೇ ತಾರೀಖಿನ ಒಳಗೆ) . 

ಜಿಲ್ಲಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ. 


ಪಿ . ಆರ್ .1120 


xuan - 2 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

2200 
DEPARTMENT OF MINES AND GEOLOGY 
Notification No.DMG / AMLIADV/2010 - 11, Bangalore , Dated : 18th July , 2010 

It is hereby informed for mining public that the area noted below is available for re - grant under 
rule 59 (1 ) of Mineral Concession Rules 1960 as under : 

1) This area is available for grant to the general public from the date of notification in the official 

gazette for a period of60 days. 
2 ) The applications will be received over this area from general public , from the date of 

notification in the official gazette for a period of60 days . 
3) If the lost day for receipt of application happens to be public holiday or general holiday, the 

application will be accepted on the next working day . 
4 ) Any applications received after 60 days from the date of notification in official gazette days 

will not be considered. 

The sketch of the area is available for verification at the office of the Director, Department of 
Mines and Geology , Khanija Bhavan , Race Course Road , Bangalore -560 001 during working hours on all 
working days . 

The prescribed applications and the sketches of the notified area can be obtained from the office 
of the Director, Department of Mines & Geology , Khanija Bhavan , Race Course Road, Bangalore -01 on 
payment of prescribed fees . 

The mining public should note the availability of the area published below is subject to the 
clearance from the Revenue Department for mining activities and compliance of the provisions of the MM 

MC Rules 1960 and all other relevant acts and rules by the applicants . In case, the 
areas found to consists of forest lands, the clearance from the Forest Department under Section (2 ) of 
Forest (Conservation ) Act, 1980 , for utilizing the area for non -forest activities should be obtained by the 
applicant 

Interested persons are advised to inspect the area , satisfy themselves about the availability of 
mineral deposits and the present status of the land there , in before making application for mining lease . 
SI. Mineral Extent Sy.No . 

Location 
No. 
1 . Limestone 1592 - 18 

Nirbudhihal , Jalageri , Ganganabudhihal , 
Hects . 

Karkalmatti, Halageri & Kagalagomb villages, 
(PL -3336 ) 

Badami Taluk , Bagalkot District. 

Director, 
PR -1167 

Department of Mines & Geology . 
ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ( ಜಾರಿ) - 2, ದಾವಣಗೆರೆ ಇವರ ನಡಾವಳಿಗಳು 
evmat : wWJO. 9 . 2838 , 

JD EDX , Sonne Jobs 0007 SAW 700 , (200 ) - 2 , WOJEORD . 
ವಿಷಯ : ಕಳೆದುಹೋದ ಕಛೇರಿ ರಸೀದಿ ಪುಸ್ತಕದಲ್ಲಿನ ಉಪಯೋಗಿಸದೇ ಇರುವ ರಸೀದಿಗಳನ್ನು ರದ್ದುಪಡಿಸುವ 

ಕುರಿತು. 


೩೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಪೀಠಿಕೆ: 

ಮಾನ್ಯ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು (ಆಡಳಿತ, ಜಾರಿ ಮತ್ತು ವಸೂಲಿ) ದಾವಣಗೆರೆ ಮತ್ತು ಬಳ್ಳಾರಿ 
ವಿಭಾಗ, ಬಳ್ಳಾರಿ ಇವರ ಕಛೇರಿಯಿಂದ ರಸೀದಿ ಕ್ರಮಸಂಖ್ಯೆ: 052151 ರಿಂದ 052200ರ ವರೆಗೆ ( ದ್ವಿಪ್ರತಿ) ಒಳಗೊಂಡ 
ರಸೀದಿ ಪುಸ್ತಕ (ಸಂಖ್ಯೆ:10424) ವನ್ನು ಈ ಕಛೇರಿ ಉಪಯೋಗಕ್ಕಾಗಿ ಒದಗಿಸಲಾಗಿತ್ತು. ಈ ಕಛೇರಿಯಿಂದ ಕೈಗೊಳ್ಳಲಾದ 
ತನಿಖೆ ಮತ್ತಿತರ ನಡಾವಳಿಗಳಲ್ಲಿ ನಿಗದಿಪಡಿಸಿದ ಇಲಾಖಾ ತೆರಿಗೆ/ ದಂಡ//ಬಡ್ಡಿ ರಾಜಿಶುಲ್ಕ ಇತ್ಯಾದಿಗಳನ್ನು ಕರದಾತರು 
ಪಾವತಿಸಿದುದರ ದೃಢೀಕರಣವಾಗಿ, ಸದರಿ ರಸೀದಿ ಪುಸ್ತಕವನ್ನು ದಿನಾಂಕ: 27 .11. 2009 ರಿಂದ ಪ್ರಾರಂಭಗೊಂಡು 
ದಿನಾಂಕ:28.05.2010ರ ವರೆವಿಗೆ ಪುಸ್ತಕದಲ್ಲಿನ ಕ್ರ. ಸಂ . 052151 ರಿಂದ 052183ರವರೆಗೆ ಒಟ್ಟು 33 ರಸೀದಿಗಳನ್ನು 
ಉಪಯೋಗಿಸಲಾಗಿತ್ತು ಹಾಗೂ ಕ್ರ. ಸಂ . 052184 ರಿಂದ 052200 ರ ವರೆಗಿನ ಒಟ್ಟು 17 ರಸೀದಿಗಳು ದ್ವಿಪ್ರತಿಯಲ್ಲಿ 
ಉಪಯೋಗಿಸದೇ ಉಳಿದಿದ್ದವು. 

ನಾನು, ದಿನಾಂಕ: 28. 05. 2010ರ ಮಧ್ಯಾಹ್ನ 1.10 ಗಂಟೆ ಸಮಯದಲ್ಲಿ ಸ್ಥಳೀಯ ಆಕ್ಸಿಸ್ ಬ್ಯಾಂಕ್‌ನೊಳಗೆ ಬ್ಯಾಂಕ್ 
ಕಾರ್ಯ ನಿರ್ವಹಿಸಿ ಹಿಂತಿರುಗುವಷ್ಟರಲ್ಲಿ , ನನ್ನ ದ್ವಿಚಕ್ರ ವಾಹನದಲ್ಲಿ ಇಟ್ಟಿದ್ದ ಬ್ಯಾಗ್ ಹಾಗೂ ಅದರೊಳಗೆ ಇರಿಸಲಾದ 
ಮೇಲ್ಕಾಣಿಸಿದ ರಸೀದಿ ಪುಸ್ತಕ ಹಾಗೂ ಕಛೇರಿ ಮುಖ್ಯಸ್ಥರ ಮೊಹರು ಮತ್ತಿತರೆ ದಾಖಲೆಗಳು ಕಳೆದು ಹೋಗಿರುತ್ತವೆ. ಈ 
ಕುರಿತು ಸ್ಥಳೀಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದಿನಾಂಕ: 28. 05. 2010ರಂದು ದೂರು ಸಲ್ಲಿಸಲಾಗಿತ್ತು. ಮತ್ತು ಕಛೇರಿ 
ಪ್ರಕಟಣಾ ಫಲಕದಲ್ಲಿ ಪ್ರಕಟಿಸಲಾಗಿತ್ತು. ಹಾಗೂ ದಿನಾಂಕ: 29 .05. 2010ರಂದು ಸ್ಥಳೀಯ ದಿನಪತ್ರಿಕೆ “ ಜನತಾವಾಣಿ ಯಲ್ಲಿ 
ಪ್ರಕಟಪಡಿಸಿ ಕಳೆದುಹೋದ ಕಛೇರಿ ಪುಸ್ತಕ, ಮೊಹರು ಮತ್ತಿತರೆ ದಾಖಲೆ ಯಾರಿಗಾದರೂ ಸಿಕ್ಕಲ್ಲಿ ಕಛೇರಿಗೆ ತಲುಪಿಸುವಂತೆ 
ಕೋರಲಾಗಿತ್ತು. ಆದರೆ ಈವರೆಗೆ ಸಿಕ್ಕಿರುವುದಿಲ್ಲ. ಈ ಮಧ್ಯಂತರದಲ್ಲಿ ಕಳೆದುಹೋದ ರಸೀದಿ ಪುಸ್ತಕ ಕುರಿತು ಮಾಹಿತಿಯನ್ನು 
ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರು, ಬೆಂಗಳೂರು ಇವರಿಗೆ ಮಾನ್ಯ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ( ಆಡಳಿತ, ಜಾರಿ 
ಮತ್ತು ವಸೂಲಿ) ಬಳ್ಳಾರಿ ಇವರ ಮುಖಾಂತರ ನೀಡಲಾಗಿದೆ. ಸದರಿ ಮಾಹಿತಿಯನ್ನಾಧರಿಸಿ ಮಾನ್ಯ ವಾಣಿಜ್ಯ ತೆರಿಗೆ ಅಪರ 
ಆಯುಕ್ತರು ( ಕೇಂ .ಕ) -1, ವಾಣಿಜ್ಯ ತೆರಿಗೆ ಆಯುಕ್ತರ ಕಛೇರಿ, ಬೆಂಗಳೂರು ಇವರು ಕಳೆದುಹೋದ ರಸೀದಿ ಪುಸ್ತಕದಲ್ಲಿನ 
ಉಪಯೋಗಿಸದೇ ಇರುವ ರಸೀದಿಗಳನ್ನು ರದ್ದುಪಡಿಸಿ ಕಛೇರಿ ಆದೇಶ ಹೊರಡಿಸುವಂತೆ ಸೂಚಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ 
ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಕಛೇರಿ ಆದೇಶ ಸಂಖ್ಯೆ: ವಾತೆಸe ( ಜಾರಿ - 2/ ಸಿಬ್ಬಂದಿ- / 2010 - 11 , ದಿನಾಂಕ: 28ನೇ ಜೂನ್, 2010 

ಮೇಲ್ಕಾಣಿಸಿದ ಕಾರಣಗಳಿಂದಾಗಿ ಈ ಕಛೇರಿಗೆ ಒದಗಿಸಲಾದ ಕ್ರ. ಸಂ . 052151 ರಿಂದ 052200 ರ ವರೆಗಿನ 
ರಸೀದಿಗಳನ್ನೊಳಗೊಂಡ ರಸೀದಿ ಪುಸ್ತಕವು ಕ್ರ. ಸಂ .10424 ) ದಿನಾಂಕ:28.05.2010ರಂದು ಕಳೆದುಹೋಗಿರುತ್ತದೆ. ಸದರಿ 
ರಸೀದಿ ಪುಸ್ತಕದಲ್ಲಿನ ಉಪಯೋಗಿಸದೇ ಇರುವ 052184 ರಿಂದ 052200ರ ವರೆಗಿನ ಕ್ರಮಸಂಖ್ಯೆಯ ರಸೀದಿಗಳನ್ನು 
ಅಸಿಂಧು ಎಂದು ನಿರ್ಧರಿಸಿ ತಕ್ಷಣ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಎನ್. ಇ , ಇಟಗಿ 
ಪಿ . ಆರ್ .1033 

ವಾಣಿಜ್ಯ ತೆರಿಗೆಗಳ ಸಹಾಯಕ 

ಆಯುಕ್ತರು, ( ಜಾರಿ - 2), ದಾವಣಗೆರೆ. 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಅಧಿಕೃತ ಜ್ಞಾಪನಾ ಪತ್ರ 
ಸಂಖ್ಯೆ: ಜೀಆದಾ/ ಮಾಹಿತಿಹಕ್ಕು / 06/ 2010 - 11, ದಿನಾಂಕ: 21ನೇ ಜೂನ್, 2010 
ವಿಷಯ : ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ 

ನೇಮಕಾತಿಗೊಳಿಸುವ ಬಗ್ಗೆ . 
ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಮಾಹಿತಿಯು ಸುಲಭವಾಗಿ ದೊರಕುವಂತೆ ಮಾಡುವ 
ಸಲುವಾಗಿ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ 2005ರನ್ವಯ ಸರಳೀಕರಣ ಮಾಡಬಹುದಾದ ನಿಯಮಾನುಸಾರ 
ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಕಂಡಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳನ್ನಾಗಿ ಈ ಕೆಳಕಂಡ ಅಧಿಕಾರಿಗಳನ್ನು ನೇಮಕಾತಿಗೊಳಿಸಿ ಆದೇಶಿಸಿದೆ. 


1 ) | 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೦೩ 
1) ಸಾರ್ವಜನಿಕ ಮಾಹಿತಿ ಅಧಿಕಾರಿ ಜಿಲ್ಲಾ ಯೋಜನಾ ನಿರ್ವಹಣಾಧಿಕಾರಿಗಳು ಎನ್.ಆರ್. ಹೆಚ್. ಎಂ . 

ಎನ್. ಆರ್ . ಹೆಚ್. ಎಂ . ವಿಭಾಗ, ವಿನಾಯಕ ವಿಭಾಗಕ್ಕೆ ಸಂಬಂಧಿಸಿದ 
ಕಾಂಪ್ಲೆಕ್ಸ್ , ಬಾಪೂಜಿ ಆಸ್ಪತ್ರೆ ರಸ್ತೆ , 

ವಿಷಯಗಳು 
ದಾವಣಗೆರೆ -577004 . 
ಸಹಾಯಕ ಸಾರ್ವಜನಿಕ ಕಛೇರಿ ಅಧೀಕ್ಷಕರು - ಅದೇ 

- ಅದೇ 
ಮಾಹಿತಿ ಅಧಿಕಾರಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ | ಜಿಲ್ಲಾ ಆರ್. ಸಿ . ಹೆಚ್ . ಅಧಿಕಾರಿಗಳು ಜಿಲ್ಲಾ | ಆರ್. ಸಿ. ಹೆಚ್. ವಿಭಾಗಕ್ಕೆ 

ಆರೋಗ್ಯ ಮತ್ತು ಕು.ಕ. ಅಧಿಕಾರಿಗಳ ಕಛೇರಿ, ಸಂಬಂಧಿಸಿದ ವಿಷಯಗಳು 
ವಿನಾಯಕ ಕಾಂಪ್ಲೆಕ್ಸ್ , ಬಾಪೂಜಿ ಆಸ್ಪತ್ರೆ ರಸ್ತೆ, 

ದಾವಣಗೆರೆ - 577004 . 
2 ) . ಸಹಾಯಕ ಸಾರ್ವಜನಿಕ ಕಛೇರಿ ಅಧೀಕ್ಷಕರು, ಎನ್. ಆರ್ .ಹೆಚ್. ಎಂ . 

- ಅದೇ 
ಮಾಹಿತಿ ಅಧಿಕಾರಿ 

ವಿಭಾಗ, ವಿನಾಯಕ ಕಾಂಪ್ಲೆಕ್ಸ್ , ಬಾಪೂಜಿ ಆಸ್ಪತ್ರೆ 
ರಸ್ತೆ, ದಾವಣಗೆರೆ - 577004 . 

ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ 
ಪಿ . ಆರ್ .1126 

ಕಲ್ಯಾಣ ಅಧಿಕಾರಿಗಳು, ದಾವಣಗೆರೆ 

ಜಿಲ್ಲೆ, ದಾವಣಗೆರೆ. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA ), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 

ACT, 2003 
Sub : KVAT Act, 2003 - Clarification under Section 59(4 ) regarding the rate of tax applicable on ( 1) 

Disposable electrodes; (2 ) patient cable for ECG machine; and (3 ) rechargeable battery for 

ECG machine-reg . 
Ref: Application Dated : 13 .04 .2010 of Sri Arvind V . Patil, Proprietor, Span Distributors , # 47 /25 , 

(New No.2012 ), 2nd Floor, 19th Main , Rajajinagar, Bangalore -560 010 . 

In the application cited above , Sri Arvind V . Patil, Proprietor, Span Distributors , # 47 /25 , (New 
No. 2012 ), 2nd Floor, 19th Main , Rajajinagar, Bangalore - 560010 , has sought clarification regarding the rate 
of tax applicable on ( 1) disposable electrodes; (2 ) patient cable for ECG machine ; and ( 3) rechargeable 
battery for ECG machine . 

2 . Section 59 (4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose ofmaintaining uniformity in the work of assessments and collection of 
revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue . 
3 . Hence the following clarification is issued. 

Clarification No .CLR .CR . 16 / 10 - 11, Dated :23rd June, 2010 
It is hereby clarified that the rates of tax applicable on the following goods are as indicated under: 


3 . 


೩೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
Goods 

Rate of tax / Section 
No. 
1. Disposable Electrodes 

13. 5 % from 01 . 04 . 2010 under Section 4 ( 1) ( b) of 

the KVAT Act, 2003 
2 . | Patient Cable for ECG Machine 13.5 % from 01 . 04 . 2010 under Section 4 (1)(b ) of 

the KVAT Act , 2003 
Rechargeable battery for ECG 13. 5 % from 01. 04 .2010 under Section 4 ( 1) (b) of 
Machine 

| the KVAT Act, 2003 . 

PRADEEP SINGH KHAROLA 
PR -1035 

Commissioner of Commercial Taxes , 

(Karnataka), Bangalore. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಆಕುಕ 168 ಹೆಚ್ ಎಸ್ ಹೆಚ್ 2010 , ಬೆಂಗಳೂರು, ದಿನಾಂಕ: 18ನೇ ಜೂನ್, 2010 
ವಿಷಯ : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಒಂದು ವರ್ಷದ ಎಂಪಿಹೆಚ್ 

ಕೋರ್ಸಿಗೆ ನಿಯೋಜಿಸುವ ಬಗ್ಗೆ. 
ಉಲ್ಲೇಖ: ಆಯುಕ್ತರು, ಆಕುಕ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಜೆಆರ್‌ಒ ( ಎಂ ) 17 /2010 -11, 

ದಿನಾಂಕ:17 .06. 2010 . 
ಮೇಲಿನ ಉಲ್ಲೇಖಿತ ಪತ್ರದಲ್ಲಿ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರು ಪ್ರಸ್ತಾವನೆ 
ಸಲ್ಲಿಸಿ, TATA Institute of Social Sciences, Mumbai ಇಲ್ಲಿ ಒಂದು ವರ್ಷದ ಎಂಪಿಹೆಚ್ ಕೋರ್ಸ್‌ ಗಾಗಿ ಇಲಾಖೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಇಬ್ಬರು ವೈದ್ಯಾಧಿಕಾರಿಗಳು ಆಯ್ಕೆಗೊಂಡಿದ್ದು , ಅವರುಗಳನ್ನು ಕೋರ್ಸ್‌ಗೆ ನಿಯೋಜಿಸುವಂತೆ 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ಅಪೆಂಡಿಕ್ಸ್ -|| ಎ ನಿಯಮ 
| ರನ್ವಯ TATA Institute of Social Sciences, Mumbai ಇಲ್ಲಿ ಜೂನ್ 2010 ರಿಂದ ಪ್ರಾರಂಭವಾಗಲಿರುವ ಒಂದು 
ವರ್ಷದ MPH course in Health Policy , Economics and Finance ವಿಷಯದಲ್ಲಿ ಸೇವಾನಿರತ ವ್ಯಾಸಂಗಕ್ಕೆ ಈ 
ಕೆಳಕಂಡ ವೈದ್ಯಾಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 

1) Dr. N .K . Venkatesh , DistrictMalaria Officer, Hassan . 
2 ) Dr. Anand , Medical Officer, District TB center, Mysore. 

ನಿರ್ದೆಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಇವರು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳಲ್ಲಿ 
ನಿಗದಿಪಡಿಸಿರುವಂತೆ ನಮೂನೆ-19 ಮತ್ತು 19 - ಎ ರನ್ವಯ ಅಫಿಡವಿಟ್ ಮತ್ತು ಪೆನಾಲ್ಟಿ ಬಾಂಡ್ ಅನ್ನು ಪಡೆದು ನಂತರ 
ಕೋರ್ಸಿಗೆ ಆಯ್ಕೆಯಾಗಿರುವ ಸೇವಾನಿರತ ವೈದ್ಯಾಧಿಕಾರಿಗಳನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡತಕ್ಕದ್ದು, 

ಸದರಿ ಸೇವಾನಿರತ ವೈದ್ಯಾಧಿಕಾರಿಗಳಿಗೆ ಪ್ರತಿನಿಯೋಜನಾ ಸೌಲಭ್ಯ ಮಂಜೂರಾತಿಗಾಗಿ ಸಂಬಂಧಿಸಿದಂತೆ ಪರಿಶೀಲಿಸಿ 
ಪ್ರತ್ಯೇಕವಾಗಿ ಕ್ರಮಕೈಗೊಳ್ಳಲಾಗುವುದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಆಇ 02 ಎಸ್‌ಆರ್ ಎ 2008 ದಿನಾಂಕ :05.06 .2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಐ. ಹೇಮನಾಥ್ 
ಪಿ . ಆರ್ .1040 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು -1) 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೦೫ 
COMMERCIAL TAX DEPARTMENT 

NOTIFICATION 
No.137 /2010-11 , Bangalore, Dated : 25 June, 2010 
In pursuance of the provision contained in Sub Rule (2) of Rule 12 of CST Act (Karnataka ) 1956 , 
it is hereby notified for general informations that, the declaration in Form " C " shown below are declared to 
be obsolute and invalid . 

Name of the | Name & Address of the Name of the Date of issue to whether lost/ Remarks 
No. Authority issuing dealer to whom declaration Forms the Dealer Destroyed/ Stolen 

Declaration Form declaration Forms are and Number 


SI. 


issued by the Dept. with 


(including Code 


TIN /CST No. 


No.) of the 


declaration forms 


declared as 


obsolute & Invalid 


1 . 


L .V . 0 - 160 


M /s . L.K . Foot-ware 


" C " Forms 


24 . 03 .2006 


| Lost in 


their | The lost " C " 


Bangalore . 


No.07 , Guptha Quarters , 


TCK - R - 2866339 


custody while in 


Forms 


13 KM , 


TCK - R - 2866340 


transit 


declared 


Doddakallasandra , 


TCK- R - 2866341 


obsolute 


& 


Kanakapura Main Road, 


TCK - R -2866342 


invalid 


Bangalore-560062 , 


TCK- R - 2866343 


TIN : 29930376588 


TCK - R - 2866344 


TCK - R - 2866345 


TCK - R - 2866346 


TCK - R -2866347 


TCK- R - 2866348 


K . S . JOTHY 

Assistant Commissioner of Commercial Taxes, 
PR-1064 

( L. V . 0 .120) M . M . Trust, 

Chamarajapet, Bangalore . 
ಸಮಾಜ ಕಲ್ಯಾಣ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಕಇ 09 ಬಿಇಟಿ 2014, ಬೆಂಗಳೂರು, ದಿನಾಂಕ:30ನೇ ಜೂನ್, 2010 
ದಿನಾಂಕ:01.01.2009ರಂದು ಚಾಲ್ತಿಯಲ್ಲಿರುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯಕ 
ನಿರ್ದೆಶಕರು/ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಅಂತಿಮ ಪದಕ್ರಮ ಪಟ್ಟಿಯನ್ನು ಈ ಕೆಳಗಿನಂತೆ ಪ್ರಕಟಿಸಲಾಗಿದೆ. 

ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ ಸೇವೆಗೆ ಸೇರಿದ | ಹಾಲಿ ಹುದ್ದೆಯಲ್ಲಿ ಕೆಲಸ | ಪರಾ 
ಸಂ . 

ದಿನಾಂಕ | ನಿರ್ವಹಿಸುತ್ತಿರುವ ದಿನಾಂಕ 
1. | ಅರವಿಂದ ಎನ್. ಪ್ರಭಾ 18.10 .1956 03 . 02 .1984 [ 03.02.1984 
[ 2. ಪ್ರಭುಸ್ವಾಮಿ 

05 . 02 .1955 01 . 02.1984 01. 02 .1984 


ಭಾಗ - ೩ 


| ಷರಾ 


*) 


೩೩೦೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 
ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ ಸೇವೆಗೆ ಸೇರಿದ | ಹಾಲಿ ಹುದ್ದೆಯಲ್ಲಿ ಕೆಲಸ 
ಸಂ . 

ದಿನಾಂಕ ನಿರ್ವಹಿಸುತ್ತಿರುವ ದಿನಾಂಕ 
3 | ಶಿವಣ್ಣ 

02. 02 .1956 01.02.1984 01 . 02 .1984 
| ಬಿ . ಗಿರೀಶ್ 

20 . 06 .1957 30 . 01.1984 30. 01 . 1984 


| 


| 


19 . 06 .1955 


01. 02 .1984 


01. 02 .1984 


5. | ಪಿ.ಎ . ಗಣಪತಿ 
6. ಎಸ್. ಇ. ದೇವಯ್ಯ 


04 . 06 .1954 


05 . 11. 1984 


05 . 11 .1984 


| 


| ಎಸ್ . ಟಿ. ದೇವರಾಜು 


23 . 03 .1962 


01. 03 .1990 


10 . 09 .1998 


| 


01. 06.1950 


15 .12 .1975 


13 .04 .1999 


12 . 04 .1955 


20.08.1982 


13. 04 .1999 


8. ಟಿ. ಬಿ. ಬಿರಾದಾರ್ ( ನಿವೃತ್ತಿ) 
9. ಹೆಚ್. ಎಂ . ಪೂಜಾರ್ 
10. | ಲಕ್ಷಾನಾಯಕ್ 
11 . ಜಿ. ಜಗದೀಶ್ 
12. ಕೆ. ಜಿ . ತಿಮ್ಮಾರೆಡ್ಡಿ 


22. 07 .1956 


06 . 08 .1980 


23 . 07.1999 


25 . 05 .1970 


18 .07.1996 


01. 01.2004 


28.11 .1951 


05.12.1975 


10 . 02 . 2004 


ಡಾ : ಸಿ .ಕೆ . ಜಗದೀಶ ಕುಮಾರ್ | 04 .06 .1970 


29.08. 1996 


[ 01 . 03. 2004 


14 . | ವೈ . ಈರಣ್ಣ 

15 .04.1953 29 . 09 .1981 04. 03. 2004 
15. ಜಿ. ಸೀತಾರಾಮಪ್ಪ 

01. 06 .1951 05 . 08 .1975 06. 03 .2004 
16. | ಪ್ರಭಾಕರ್ ಹೆಚ್. ಜಿ . 

15 .05 .1979 05 . 07. 2006 05.07.2006 
17. ಪ್ರದೀಪ್ ಬಿ .ಎಸ್. 

12 . 03.1978 28. 06. 2006 28 .06.2006 
18 . | ರಾಜಪ್ಪ ಎನ್ . 

04 . 06.1981 05 . 07.2006 05 . 07.2006 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಂ . ಭಾಟೆ 
ಪಿ . ಆರ್ .1053 

ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

- ಸಮಾಜ ಕಲ್ಯಾಣ ಇಲಾಖೆ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ .1 , ಅಲಿ ಆಸ್ಕರ್ ರಸ್ತೆ, ಬೆಂಗಳೂರು- 52 ರವರ ನಡವಳಿಗಳು 
ವಿಷಯ : ಶ್ರೀ ಎಂ . ಐ. ಕವಲೂರ, ವಾಹನಚಾಲಕರು (ಕಡ್ಡಾಯ ನಿವೃತ್ತಿ) ಸಹಕಾರ ಸಂಘಗಳ ಉಪನಿಬಂಧಕರ 

ಕಛೇರಿ, ಗದಗ ಜಿಲ್ಲೆ, ಗದಗ ಇವರನ್ನು ಸೇವೆಗೆ ಮುನರ್‌ ನೇಮಿಸುವ ಕುರಿತು. 
ಉಲ್ಲೇಖ: 1) ಇದೇ ಸಮ ಸಂಖ್ಯೆಯ ದಿನಾಂಕ:04.11 .2008ರ ಆದೇಶ. 

2) ಸರ್ಕಾರದ ಆದೇಶ ಸಂಖ್ಯೆ: ಸಣ/82 / ಎಸಸೇ /2009 , ದಿನಾಂಕ: 06. 01.2010 . 
3) ಸಹಕಾರ ಸಂಘಗಳ ಉಪನಿಬಂಧಕರು, ಗದಗ ಜಿಲ್ಲೆ, ಗದಗ ಇವರ ಪತ್ರ ಸಂಖ್ಯೆ: ಡಿಆರ್ / ಜಿಡಿಜಿ / 

ಸಿಬ್ಬಂದಿ / ಇಸಿಸಿ/ ಸಿಆರ್ 18 / 2010 - 11 , ದಿನಾಂಕ: 01. 06 .2010. 
ಪ್ರಸ್ತಾವನೆ : 

ಶ್ರೀ ಎಂ . ಐ. ಕವಲೂರ, ವಾಹನ ಚಾಲಕರು ಇವರ ಕೆಲವೊಂದು ಗಂಭೀರ ಸ್ವರೂಪದ ದುರ್ನಡತೆಯ 
ಆರೋಪಗಳಿಗಾಗಿ ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 
1957 ರನ್ವಯ ಸಹಕಾರ ಸಂಘಗಳ ಉಪನಿಬಂಧಕರು, ಗದಗ ಜಿಲ್ಲೆ , ಗದಗ ಇವರು ಮೂಲ ಶಿಸ್ತು ಪ್ರಾಧಿಕಾರವಾಗಿ ಕೈಗೊಂಡ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೦೭ 
ಶಿಸ್ತು ಕ್ರಮದ ಇಲಾಖಾ ವಿಚಾರಣಾ ನಡವಳಿಗಳ ಮೇಲೆ ಸದರಿಯವರಿಗೆ ಉಲ್ಲೇಖ (1) ರ ಆದೇಶದ ಮೂಲಕ ಸರ್ಕಾರಿ 
ಸೇವೆಯಿಂದ “ಕಡ್ಡಾಯ ನಿವೃತ್ತಿಗೊಳಿಸುವ ದಂಡನೆಯನ್ನು ವಿಧಿಸಲಾಗಿತ್ತು. 

ಈ ಆದೇಶವನ್ನು ಪ್ರಶ್ನಿಸಿ ಶ್ರೀ ಎಂ .ಐ . ಕವಲೂರ ಇವರು ಮೇಲ್ಮನವಿ ಪ್ರಾಧಿಕಾರವಾದ ಸರ್ಕಾರದ ಮುಂದೆ ಸಲ್ಲಿಸಿದ 
ಮೇಲ್ಮನವಿ ಅರ್ಜಿಯನ್ನು ಮಾನವೀಯ ದೃಷ್ಟಿಯಿಂದ ಸರ್ಕಾರವು ಪರಿಗಣಿಸಿ ಉಲ್ಲೇಖ (1) ರ ಆದೇಶವನ್ನು ಉಲ್ಲೇಖ (2)ರ 
ಆದೇಶದ ಮೂಲಕ ರದ್ದುಪಡಿಸಿರುತ್ತದೆ ಮತ್ತು ಮೇಲ್ಮನವಿ ಅರ್ಜಿದಾರರ ವಿರುದ್ದ ಇದ್ದ ಆರೋಪಗಳ ಹಿನ್ನೆಲೆಯಲ್ಲಿ ಹಾಗೂ 
ಇವರ ಆರೋಗ್ಯ ಸುಸ್ಥಿತಿಯಲ್ಲಿ ಇರದಂತೆ ಕಂಡುಬಂದ ಕಾರಣ ಇವರು ವಾಹನ ಚಾಲಕರಾಗಿ ಮುಂದುವರೆಯುವುದು 
ಸಮಂಜಸವಲ್ಲವೆಂದು ಮನಗಂಡು ಆರೋಗ್ಯದ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ದೃಢೀಕರಣ ಪತ್ರ ಪಡೆದ ನಂತರ 
ಇವರನ್ನು ಗ್ರೂಪ್ ಡಿ ಹುದ್ದೆಗೆ ನೇಮಿಸಿ ಕಡ್ಡಾಯ ನಿವೃತ್ತಿ ದಿನಾಂಕದಿಂದ ಸೇವೆಗೆ ನೇಮಿಸುವವರೆಗೆ ಕಳೆದ ಅವಧಿಯನ್ನು 
ಹಕ್ಕಿನಲ್ಲಿರುವ/ ವೇತನ ರಹಿತ / ಅಸಾಧಾರಣ ರಜೆ ಎಂಬುದಾಗಿ ಮಂಜೂರು ಮಾಡುವಂತೆ ನಿರ್ದೇಶಿಸಿರುತ್ತದೆ. 
ಸರ್ಕಾರದ ದಿನಾಂಕ: 06. 01. 2010ರ ಆದೇಶದಂತೆ ಶ್ರೀ ಎಂ . ಐ . ಕವಲೂರ, ವಾಹನಚಾಲಕರು ಇತ 

ಆದೇಶದಂತೆ ಶ್ರೀ ಎಂ.ಐ. ಕವಲೂರ, ವಾಹನಚಾಲಕರು ಇವರನ್ನು ಗ್ರೂಪ್ ಡಿ 
ಮಾಡುವ ಬಗ್ಗೆ ಪರಿಶೀಲಿಸಲು ಸಹಕಾರ ಸಂಘಗಳ ಉಪನಿಬಂಧಕರು , ಗದಗ ಜಿಲ್ಲೆ, ಗದಗ ಇವರು 
ಉಲ್ಲೇಖ ( 3) ರ ಪತ್ರದ ಮೂಲಕ ವೈದ್ಯಕೀಯ ಮಂಡಳಿಯ ಮೂಲ ವರದಿಯನ್ನು ಸಲ್ಲಿಸಿ ಈ ನೌಕರರು ಕಡ್ಡಾಯ ನಿವೃತ್ತಿ 
ನಂತರ ಪಡೆದುಕೊಂಡ ಹಣಕಾಸಿನ ಸೌಲಭ್ಯಗಳ ಮಾಹಿತಿಯನ್ನು ವರದಿ ಮಾಡಿದ್ದಾರೆ. 

ಈ ಹಿನ್ನೆಲೆಯಲ್ಲಿ ಶ್ರೀ ಎಂ . ಐ. ಕವಲೂರ, ವಾಹನಚಾಲಕರು (ಕಡ್ಡಾಯ ನಿವೃತ್ತಿ) ಇವರು ಸರ್ಕಾರದಿಂದ 
ಪಡೆದುಕೊಂಡ ನಿವೃತ್ತಿ ನಂತರದ ಆರ್ಥಿಕ ಸೌಲಭ್ಯಗಳನ್ನು ಸರ್ಕಾರಕ್ಕೆ ಮರುಪಾವತಿಸುವ ಷರತ್ತಿಗೊಳಪಟ್ಟು ಇವರನ್ನು 
ಮೊದಲಿಗೆ ವಾಹನಚಾಲಕರ ಹುದ್ದೆಯ ಸೇವೆಗೆ ನೇಮಿಸಲು ತೀರ್ಮಾನಿಸಿದ್ದು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ . 

ಆದೇಶ 
ಸಂಖ್ಯೆ: ಸಿಬ್ಬಂದಿ /4 / ಇಸಿಸಿ/2008 -09, ದಿನಾಂಕ:1ನೇ ಜುಲೈ , 2010 | 
ಶ್ರೀ ಎಂ . ಐ. ಕವಲೂರ, ವಾಹನಚಾಲಕರು (ಕಡ್ಡಾಯ ನಿವೃತ್ತಿ) ಇವರು ಉಲ್ಲೇಖ (3) ರ ಆದೇಶದ ಮೇರೆಗೆ ಸರ್ಕಾರಿ 
ಸೇವೆಯಿಂದ ಕಡ್ಡಾಯ ನಿವೃತ್ತಿ ನಂತರ ಪಡೆದುಕೊಂಡ ಎಲ್ಲಾ ಆರ್ಥಿಕ ಸೌಲಭ್ಯಗಳನ್ನು ಪೂರ್ತಿಯಾಗಿ ಸರ್ಕಾರಕ್ಕೆ ಮರು 
ಪಾವತಿಸುವ ಷರತ್ತಿಗೊಳಪಟ್ಟು ಉಲ್ಲೇಖ ( 2) ರ ಆದೇಶದಂತೆ ಇವರನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, 
ಗದಗ ಜಿಲ್ಲೆ, ಗದಗ ಈ ಕಛೇರಿಯಲ್ಲಿ ಖಾಲಿ ಇರುವ ವಾಹನ ಚಾಲಕರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 

ಡಾ : ಹೆಚ್. ವಿ ಪಾರ್ಶ್ವನಾಥ್ 
ಪಿ . ಆರ್ .1065 

ಸಹಕಾರ ಸಂಘಗಳ ನಿಬಂಧಕರು, 

ಕರ್ನಾಟಕ ರಾಜ್ಯ , ಬೆಂಗಳೂರು. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ನಂ.1, ಅಲಿ ಆಸ್ಕರ್ ರಸ್ತೆ, ಬೆಂಗಳೂರು- 52 ರವರ ನಡವಳಿಗಳು 
ವಿಷಯ : ಶ್ರೀ ಎಂ . ಐ. ಕವಲೂರ, ವಾಹನಚಾಲಕರು (ಕಡ್ಡಾಯ ನಿವೃತ್ತಿ) ಸಹಕಾರ ಸಂಘಗಳ ಉಪನಿಬಂಧಕರ 

ಕಛೇರಿ, ಗದಗ ಜಿಲ್ಲೆ, ಗದಗ ಇವರನ್ನು ಗ್ರೂಪ್ ಡಿ ವೃಂದದ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸುವ ಕುರಿತು. 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ : ಸಇ / 82 / ಎಸಸೇ /2009, ದಿನಾಂಕ: 06. 01. 2010 . 

2) ಸಹಕಾರ ಸಂಘಗಳ ಉಪನಿಬಂಧಕರು, ಗದಗ ಜಿಲ್ಲೆ, ಗದಗ ಇವರ ಪತ್ರ ಸಂಖ್ಯೆ: ಡಿಆರ್/ ಜಿಡಿಜಿ/ 

ಸಿಬ್ಬಂದಿ/ ಇಸಿಸಿ/ ಸಿಆರ್ 18/2010 -11, ದಿನಾಂಕ: 01 .06. 2010. 

3) ಇದೇ ಸಮ ಸಂಖ್ಯೆಯ ದಿನಾಂಕ : 01.07 . 2010ರ ಆದೇಶ. 
ಪ್ರಸ್ತಾವನೆ : 
- ಶ್ರೀ ಎಂ . ಐ. ಕವಲೂರ, ವಾಹನಚಾಲಕರು ಇವರನ್ನು ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿದ ಇದೇ ಸಮ 
ಸಂಖ್ಯೆಯ ದಿನಾಂಕ:04.11.2008ರ ದಂಡನಾ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ 
ಮತ್ತು ಅಪೀಲು) ನಿಯಮಗಳು 1957ರ ನಿಯಮ 18ರಡಿ ಮೇಲ್ಮನವಿ ಪ್ರಾಧಿಕಾರವಾದ ಸರ್ಕಾರದ ಮುಂದೆ ಸಲ್ಲಿಸಿದ 
ಮೇಲ್ಮನವಿ ಅರ್ಜಿಯನ್ನು ಮಾನವೀಯ ದೃಷ್ಟಿಯಿಂದ ಸರ್ಕಾರವು ಪರಿಗಣಿಸಿ ದಿನಾಂಕ:04.11.2008ರ ದಂಡನಾ 
ಆದೇಶವನ್ನು ಉಲ್ಲೇಖ (1)ರ ಆದೇಶದ ಮೂಲಕ ರದ್ದುಪಡಿಸಿರುತ್ತದೆ ಮತ್ತು ಮೇಲ್ಮನವಿ ಅರ್ಜಿದಾರರ ವಿರುದ್ಧ ಇದ್ದ 


೩೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಆರೋಪಗಳ ಹಿನ್ನೆಲೆಯಲ್ಲಿ ಹಾಗೂ ಇವರ ಆರೋಗ್ಯ ಸುಸ್ಥಿತಿಯಲ್ಲಿ ಇರದಂತೆ ಕಂಡುಬಂದ ಕಾರಣ ಇವರು 
ವಾಹನಚಾಲಕರಾಗಿ ಮುಂದುವರೆಯುವುದು ಸಮಂಜಸವಲ್ಲವೆಂದು ಮನಗಂಡು ಆರೋಗ್ಯದ ಬಗ್ಗೆ ವೈದ್ಯಕೀಯ 
ಮಂಡಳಿಯಿಂದ ದೃಢೀಕರಣ ಪತ್ರ ಪಡೆದ ನಂತರ ಇವರನ್ನು ಗ್ರೂಪ್ ಡಿ ಹುದ್ದೆಗೆ ನೇಮಿಸಿ ಕಡ್ಡಾಯ ನಿವೃತ್ತಿ ದಿನಾಂಕದಿಂದ 
ಸೇವೆಗೆ ನೇಮಿಸುವವರೆಗೆ ಕಳೆದ ಅವಧಿಯನ್ನು ಹಕ್ಕಿನಲ್ಲಿರುವ/ ವೇತನ ರಹಿತ/ ಅಸಾಧಾರಣ ರಜೆ ಎಂಬುದಾಗಿ ಮಂಜೂರು 
ಮಾಡುವಂತೆ ನಿರ್ದೇಶಿಸಿರುತ್ತದೆ. 

ಸರ್ಕಾರದ ದಿನಾಂಕ:06. 01.2010ರ ಆದೇಶದಂತೆ ಶ್ರೀ ಎಂ .ಐ . ಕವಲೂರ, ವಾಹನಚಾಲಕರು ಇವರು ಕಡ್ಡಾಯ 
ನಿವೃತ್ತಿ ನಂತರ ಸರ್ಕಾರದಿಂದ ಪಡೆದುಕೊಂಡ ನಿವೃತ್ತಿ ಸೌಲಭ್ಯಗಳನ್ನು ಪೂರ್ತಿಯಾಗಿ ಸರ್ಕಾರಕ್ಕೆ ಮರುಪಾವತಿಸುವ 
ಷರತ್ತಿಗೊಳಪಟ್ಟು ಮೊದಲಿಗೆ ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಗದಗ ಜಿಲ್ಲೆ, ಗದಗ ಇದರಲ್ಲಿ ಖಾಲಿ ಇದ್ದ 
ವಾಹನಚಾಲಕರ ಹುದ್ದೆಗೆ ಉಲ್ಲೇಖ (3) ರಂತೆ ನೇಮಿಸಲಾಗಿದೆ. 

ಈ ನೌಕರರು ಸಕ್ಕರೆ ಖಾಯಿಲೆಯಿಂದ ಬಳಲುತ್ತಿರುವುದಾಗಿ ಮತ್ತು ವೈದ್ಯಕೀಯ ಉಪಚಾರ ಪಡೆಯುತ್ತಿರುವುದಾಗಿ, 
ಹೀಗಾಗಿ ಇವರು ಗ್ರೂಪ್ ಡಿ ಹುದ್ದೆಯ ಕಾರ್ಯನಿರ್ವಹಿಸಲು ಅರ್ಹರಿರುವುದಾಗಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರ ಕಾರ್ಯಾಲಯ , 
ಜಿಲ್ಲಾ ಆಸ್ಪತ್ರೆ, ಗದಗ ಇವರ ವೈದ್ಯಕೀಯ ಮಂಡಳಿ ವೈದ್ಯಾಧಿಕಾರಿಗಳು ತಮ್ಮ ತಪಾಸಣಾ ವರದಿಯಲ್ಲಿ 
ಅಭಿಪ್ರಾಯಪಟ್ಟಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಉಲ್ಲೇಖ (1) ಮತ್ತು (2)ರ ಮೇರೆಗೆ ಶ್ರೀ ಎಂ . ಐ. ಕವಲೂರ, ವಾಹನಚಾಲಕರು ಇವರನ್ನು 
ಗ್ರೂಪ್ ಡಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಲು ಸ್ಥಳನಿಯುಕ್ತಿಗೊಳಿಸುವುದಕ್ಕೆ ತೀರ್ಮಾನಿಸಿ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ : ಸಿಬ್ಬಂದಿ/4 / ಇಸಿಸಿ/2008 - 09 , ದಿನಾಂಕ:5ನೇ ಜುಲೈ , 2010 | 
ಶ್ರೀ ಎಂ . ಐ. ಕವಲೂರ, ವಾಹನಚಾಲಕರು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಗದಗ ಜಿಲ್ಲೆ, ಗದಗ 
ಇವರು ಉಲ್ಲೇಖ (3) ರ ಈ ಕಛೇರಿಯ ಆದೇಶದಂತೆ ವಿಧಿಸಿದ ಷರತ್ತನ್ನು ಪೂರೈಸಿ ವಾಹನಚಾಲಕರ ಹುದ್ದೆಗೆ ವರದಿ 
ಮಾಡಿಕೊಂಡ ಕೂಡಲೇ ಇವರನ್ನು ಉಲ್ಲೇಖ (1) ಮತ್ತು (2) ರ ಮೇರೆಗೆ ಗ್ರೂಪ್ ಡಿ ಹುದ್ದೆಯ ವೇತನ ಶ್ರೇಣಿ 
ರೂ .4800 -100 - 6000 -125 - 6500 -150 - 7100 -175 - 7275ರಲ್ಲಿ ಕಾರ್ಯ ನಿರ್ವಹಿಸಲು ಸಹಕಾರ ಸಂಘಗಳ 
ಉಪನಿಬಂಧಕರ ಕಛೇರಿ, ಗದಗ ಜಿಲ್ಲೆ, ಗದಗ ಈ ಕಛೇರಿಯಲ್ಲಿ ಖಾಲಿ ಇರುವ ಗ್ರೂಪ್ ಡಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿದೆ. 

ಈ ನೌಕರರು ಕಡ್ಡಾಯ ನಿವೃತ್ತಿ ಪರಿಣಾಮವಾಗಿ ಕಳೆದ ಅವಧಿಯನ್ನು ಸಂದರ್ಭಾನುಸಾರ ಹಕ್ಕಿನಲ್ಲಿರುವ/ ವೇತನ 
ರಹಿತ/ ಅಸಾಧಾರಣ ರಜೆ ಎಂಬುದಾಗಿ ಪರಿಗಣಿಸಿ ಸಕ್ರಮಗೊಳಿಸುವಂತೆ ಆದೇಶಿಸಿದೆ. 

ಡಾ : ಹೆಚ್. ವಿ ಪಾರ್ಶ್ವನಾಥ್ 
ಪಿ . ಆರ್.1066 

ಸಹಕಾರ ಸಂಘಗಳ ನಿಬಂಧಕರು , 

ಕರ್ನಾಟಕ ರಾಜ್ಯ, ಬೆಂಗಳೂರು. 
ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001 

ಅಧಿಕೃತ ಜ್ಞಾಪನ 
- ಸಂಖ್ಯೆ : ಔನಿಇ/ 216 /ಸಿಬ್ಬಂದಿ/ 2010 - 11 , ದಿನಾಂಕ:19ನೇ ಜೂನ್, 2010 
ವಿಷಯ: ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗಳ ಅಧಿಕ ಪ್ರಭಾರವನ್ನು 

ವಹಿಸಿಕೊಡುವ ಬಗ್ಗೆ . 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ- 3, ಕ್ರಮ ಸಂಖ್ಯೆ: ಆಕುಕ 53 ಐಎಂಎಂ 2010 , ದಿನಾಂಕ: 01.06. 2010. 

2) ಈ ಕಛೇರಿ ಆದೇಶ ಸಂಖ್ಯೆ:ಔನಿಇ/ 47/ ಸಿಬ್ಬಂದಿ/ 2010 - 11, ದಿನಾಂಕ: 01.06. 2010 . 
ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖ (3) ರ ಸರ್ಕಾರದ ಆದೇಶದನ್ವಯ ಉಲ್ಲೇಖ ( 2) ರ ಈ 
ಕಛೇರಿ ಆದೇಶದ ಮೇರೆಗೆ ವಹಿಸಲಾಗಿದ್ದ ಸಹಾಯಕ ಔಷಧ ನಿಯಂತ್ರಕರ ಖಾಲಿ ಹುದ್ದೆಗಳ ಅಧಿಕ ಪ್ರಭಾರವನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮ 68ರನ್ವಯ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೦೯ 
ಈ ಆದೇಶವು ತಕ್ಷಣದಿಂದ ಹಾಗೂ ಮುಂದಿನ ಆದೇಶದವರೆಗೂ ಜಾರಿಯಲ್ಲಿರುವುದು. 
ಕ್ರ. ಹುದ್ದೆಯ ಪದನಾಮ ಹುದ್ದೆ ತೆರವಾದ ಕಾರಣ ಹಾಲಿ ಅಧಿಕ ಪ್ರಭಾರದ ಮೇಲೆ | ನಿಯಮಾನುಸಾರ ಅಧಿಕ 
ಸಂ . ) ಮತ್ತು ಸ್ಥಳ 

ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಪ್ರಭಾರವನ್ನು ಸಮವರ್ತಿಯಾಗಿ 
ಅಧಿಕಾರಿಗಳ ಹೆಸರು ಹಾಗೂ ಹೊಂದಲು ಸೂಚಿಸಲ್ಪಟ್ಟಿರುವ 
ಪದನಾಮ 

ಅಧಿಕಾರಿಯ ಹೆಸರು, ಪದನಾಮ 

ಹಾಗೂ ಕಾರ್ಯನಿರ್ವಹಣಾ ಸ್ಥಳ 
ಸಹಾಯಕ ಔಷಧ ಶ್ರೀ ಟಿ.ಎ . ರಾಮಬಾಬು | ಶ್ರೀ ಹಿರೋಳಿ ರೇವಣ ಸಿದ್ದಪ್ಪ , ಶ್ರೀ ಟಿ.ಎ . ರಾಮಬಾಬು 
ನಿಯಂತ್ರಕರು, ರವರ ವರ್ಗಾವಣೆ ಉಪ ಔಷಧ ನಿಯಂತ್ರಕರು, ಸಹಾಯಕ ಔಷಧ 
ಮಡಿಕೇರಿ ವೃತ್ತ, ನಿಮಿತ್ತ 

ಪ್ರಾದೇಶಿಕ ಕಛೇರಿ, ಮೈಸೂರು. ನಿಯಂತ್ರಕರು, ಮೈಸೂರು 
ಮಡಿಕೇರಿ. 

ವೃತ್ತ -2, ಮೈಸೂರು. 
ಸಹಾಯಕ ಔಷಧ ಶ್ರೀ ಟಿ . ಪಿ . ಸುಜಿತ್ ರವರ ಶ್ರೀ ನೀಲಕಂಠ ರಾಠೋಡ್, ಶ್ರೀ ಶಂಕರ್ ಜ್ಯೋತಿ, 
ನಿಯಂತ್ರಕರು, | ವರ್ಗಾವಣೆ ನಿಮಿತ್ತ. ಔಷಧ ಪರಿವೀಕ್ಷಕರು, ಸಹಾಯಕ ಔಷಧ 
ಹಾವೇರಿ ವೃತ್ತ, 

ಧಾರವಾಡ ವೃತ್ತ, ಹುಬ್ಬಳ್ಳಿ ನಿಯಂತ್ರಕರು, ಶಿವಮೊಗ್ಗ 
ಹಾವೇರಿ. 

ವೃತ್ತ, ಶಿವಮೊಗ್ಗ. 
ಸಹಾಯಕ ಔಷಧ ಶ್ರೀ ಕೆ.ಎಸ್ . 

ಶ್ರೀ ಅಜಯ್‌ರಾಜ್ ಡಿ. ಷಹಾ | ಶ್ರೀ ನಜೀರ್ ಅಹಮದ್, 
ನಿಯಂತ್ರಕರು, ಮಲ್ಲಿಕಾರ್ಜುನರವರ ಔಷಧ ಪರಿವೀಕ್ಷಕರು, ಉಪ ಸಹಾಯಕ ಔಷಧ 
ಗದಗ ವೃತ್ತ , 

ವರ್ಗಾವಣೆ ನಿಮಿತ್ತ ಔಷಧ ನಿಯಂತ್ರಕರ ಪ್ರಾದೇಶಿಕ ನಿಯಂತ್ರಕರು, ಕೊಪ್ಪಳ ವೃತ್ತ, 
ಗದಗ. 

ಕಛೇರಿ, ಹುಬ್ಬಳ್ಳಿ 

ಕೊಪ್ಪಳ. 
ಮೇಲ್ಕಂಡ ಎಲ್ಲಾ ಅಧಿಕಾರಿಗಳು ಸೂಚಿಸಲ್ಪಟ್ಟ ಹುದ್ದೆಗಳ ಪ್ರಭಾರ ವಹಿಸಿಕೊಂಡ ನಂತರ ಕೇಂದ್ರ ಕಛೇರಿ ಹಾಗೂ 
ಸಂಬಂಧಪಟ್ಟ ಎಲ್ಲಾ ಕಛೇರಿಗಳಿಗೂ ಪ್ರಭಾರ ವರ್ಗಾವಣೆಯ ಪ್ರಮಾಣ ಪತ್ರವನ್ನು ಕಳುಹಿಸಿಕೊಡಲು ಸೂಚಿಸಲಾಗಿದೆ. 

ಔಷಧ ನಿಯಂತ್ರಕರು. 

ಔಷಧ ನಿಯಂತ್ರಣ ಇಲಾಖೆ, 
ಪಿ . ಆರ್ .1067 

ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, 

ಅರಮನೆ ರಸ್ತೆ, ಬೆಂಗಳೂರು-560 001. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗಗುಶಾ: 521 ಎಎಂಎಲ್ 2006: 10 - 11 /2215, ದಿನಾಂಕ:28ನೇ ಮೇ , 2010 
ವಿಷಯ : ಶೀ ವಿ.ಕಟ್ಟೆ ಬಸಪ್ಪ ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಜೋಗ ಗ್ರಾಮದ 96 - 04 ಹೆಕ್ಟೇರ್ 

ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮ್ಯಾಂಗನೀಸ್, ರೆಡ್ ಆನ್ಲೈಡ್ & ಓಕರ್‌ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ 

ಅರ್ಜಿ ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG: 521 AML 06: 7989 ದಿನಾಂಕ:19 - 03 - 2010 . 

2. ಅರ್ಜಿದಾರರ ವಿವರಣೆ ದಿ: 26 - 03 -2010. 


ಪ್ರಸ್ತಾವನೆ : 


ಶೀ ವಿ.ಕಟ್ಟೆ ಬಸಪ್ಪ ಇವರು ಬಳ್ಳಾರಿ ಜಿಲ್ಲೆ. ಸಂಡೂರು ತಾಲ್ಲೂಕು, ಜೋಗ ಗಾಮದ 96 -04 ಹೆಕ್ಟೇರ್ 
ಪ್ರದೇಶದಲ್ಲಿಕಬ್ಬಿಣದ ಅದಿರು, ಮ್ಯಾಂಗನೀಸ್, ರೆಡ್ ಆನ್ಲೈಡ್ & ಓಕರ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ 
ಸಂಖ್ಯೆ :521 ಎಎಂಎಲ್ 2006ನ್ನು ಪರಿಶೀಲಿಸಿದೆ . 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 98 AML 93 , 217 AML 95, 954 AML 04 , 297 AML 
05 , 50 APL 98, 274 AML 04 , 393 AML 95, 267 AML 95 , 129 APL 04 ಮತ್ತು ಇತರೆ ಅರ್ಜಿಗಳ ಪ್ರದೇಶಕ್ಕೆ ಅತಿ 
ವ್ಯಾಪ್ತಿಯಾಗುತ್ತದೆ. ಉಲ್ಲೇಖಿತ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ದಿ:26 - 03 - 2010ರ ಪತ್ರದಲ್ಲಿ ಉತ್ತರಿಸುತ್ತಾ ತಮಗೆ 


೩೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಗಣಿಗಾರಿಕೆಯಲ್ಲಿ ಅನುಭವ ಹಾಗೂ ಆರ್ಥಿಕ ಸಂಪನ್ಮೂಲಗಳಿರುವುದರಿಂದ ತಮ್ಮ ಗಣಿಗುತ್ತಿಗೆ ಅರ್ಜಿಯನ್ನು ಪರಿಗಣಿಸುವಂತೆ 
ಕೋರಿರುತ್ತಾರೆ. ಪೂರ್ವ ಅರ್ಜಿಗಳ ಮೇಲೆ ಅತಿವ್ಯಾಪ್ತಿಯಾಗುತ್ತಿರುವುದರ ಬಗ್ಗೆ ಸಮಜಾಯಿಷಿ ನೀಡಿರುವುದಿಲ್ಲ. ಸ್ಥಳದ 
ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ: 27 -05- 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 521ಎಎಂಎಲ್ 2006ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ . 892 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಆಗಗುಶಾ:1422 ಎಎಂಎಲ್ 2008: 10 - 11 / 2213 ದಿನಾಂಕ:28ನೇ ಮೇ , 2010 
ವಿಷಯ : ಮೆ : ಆಶಾ ಮೈನಿಂಗ್ ಕಂ . ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ರಮಣದುರ್ಗ ರಾಮಘಡ 

ರೇಂಜ್‌ನ 20 - 00 ಹೆಕ್ಟೇರ್ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ 

ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG: 1422 AML 08:15001 -02 ದಿನಾಂಕ:11 - 02 - 2010. 

2. ಅರ್ಜಿದಾರರ ವಿವರಣೆ ದಿ:18 - 03 - 2010 . 
ಪ್ರಸ್ತಾವನೆ: 

ಮೆ :ಆಶಾ ಮೈನಿಂಗ್ ಕಂ . ಇವರು ಬಳ್ಳಾರಿ ಜಿಲ್ಲೆ , ಕೂಡ್ಲಿಗಿ ತಾಲ್ಲೂಕು ಸಂಡೂರು ತಾಲ್ಲೂಕು,ರಮಣದುರ್ಗ 
ರಾಮಘಡ ರೇಂಜ್‌ನ 20- 00ಹೆಕ್ಟೇರ್ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ 
ಸಂಖ್ಯೆ :1422 ಎಎಂಎಲ್ 2008ನ್ನು ಪರಿಶೀಲಿಸಿದೆ. ಅಪೇಕ್ಷಿತ ಪ್ರದೇಶವು 1531 AML 04 , 141 AML 08 , 1305 AML 04 , 
ಪದೇಶದ ಮೇಲೆ ಅತಿ ವ್ಯಾಪ್ತಿಯಾಗುತ್ತಿದೆ. ಉಲ್ಲೇಖಿತ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ದಿನಾಂಕ:18 - 03 -2010ರ 
ಪತ್ರದಲ್ಲಿ ಉತ್ತರ ನೀಡಿ, ಮೆ :ಕನ್ನಯ್ಯ ಲಾಲ್ ದೂಜೇರಿಯಾರವರ ಗಣಿ ಗುತ್ತಿಗೆ ಪದೇಶದಿಂದ ನ್ಯಾಯಾಲಯದ ಆದೇಶದಂತೆ 
ಅರಣ್ಯ ಇಲಾಖೆಯು ಅಳತೆ ಮಾಡಿ ಕಡಿತಗೊಳಿಸಿದ ಪ್ರದೇಶವಾಗಿದೆಯೆಂದೂ , ಅರ್ಜಿದಾರರಾದ ತಮಗೆ ಆದೇಶ ಸಂ .ಸಿಐ 
116 ಎಂಎಂಎಂ 2004 ದಿ:28 - 03 -2008 ರಲ್ಲಿ ಮಂಜೂರಾದ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕಾರಣ , ತಮ್ಮ ಅರ್ಜಿಯನ್ನು 
ಪರಿಗಣಿಸಬೇಕೆಂದು ಕೋರಿರುತ್ತಾರೆ. ಆದರೆ, ಅರ್ಜಿದಾರರು ತಿಳಿಸಿದಂತೆ ಗುತ್ತಿಗೆ ಪದೇಶದಿಂದ ಕಡಿತಗೊಳಿಸಿದ 
ಪ್ರದೇಶವಾಗಿದ್ದಲ್ಲಿ, ಎಂಸಿಆರ್ ನಿಯಮ 59ನ್ನು ಆಕರ್ಷಿಸುತ್ತದೆಯಾದ್ದರಿಂದ, ಪರಿಗಣಿಸಲು ಬರುವುದಿಲ್ಲ. ಅಂತೆಯೇ 
ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1422 ಎಎಂಎಲ್ 2008ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ .893 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗಗುಶಾ:530 ಎಎಂಎಲ್ 2006: 10 - 11 / 2217, ದಿನಾಂಕ:28ನೇ ಮೇ , 2010 
ವಿಷಯ : ಶೀ ಪಿ. ವೆಂಕಟೇಶ್ ರವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕಿನ ದೇವಗಿರಿ ಗಾಮದ 90 - 00 ಎಕರೆ 

ಪ್ರದೇಶದಲ್ಲಿಕಬ್ಬಿಣದ ಅದಿರು & ಮ್ಯಾಂಗನೀಸ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 


ಭಾಗ - ೩ 


೩೩೧೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG: 530 AML 06 :5396-97 ದಿನಾಂಕ:19 - 03 - 2010. 

2 . ಅರ್ಜಿದಾರರ ವಿವರಣೆ ದಿ: 29 - 03 - 2010. 


ಪ್ರಸ್ತಾವನೆ: 


ಶ್ರೀ ಪಿ. ವೆಂಕಟೇಶ್ ಇವರು ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲ್ಲೂಕು ಸಂಡೂರು ತಾಲ್ಲೂಕಿನ ದೇವಗಿರಿ ಗ್ರಾಮದ 90 -00 
ಎಕರೆ ಪ್ರದೇಶದಲ್ಲಿಕಬ್ಬಿಣದ ಅದಿರು & ಮ್ಯಾಂಗನೀಸ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:530 
ಎಎಂಎಲ್ 2006ನ್ನು ಪರಿಶೀಲಿಸಿದೆ. ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 1232 AML 05, 358 AML 
06 , 197 AML 93 , 256 AML 97 ಮತ್ತು 151 AML 96ರ ಪ್ರದೇಶ ಹಾಗೂ ಮೆ :ಸ್ಮಯೋರ್‌ರ ಗಣಿಗುತ್ತಿಗೆ ಪ್ರದೇಶಕ್ಕೆ 
ಅತಿವ್ಯಾಪ್ತಿಯಾಗುತ್ತಿದೆ. ಉಲ್ಲೇಖಿತ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ದಿನಾಂಕ:29 - 03 - 2010ರ ಪತ್ರದಲ್ಲಿ ಉತ್ತರ 
ನೀಡಿ, ಅಪೇಕ್ಷಿತ ಪ್ರದೇಶವು ಕಂದಾಯ ವ್ಯಾಪ್ತಿಯ ಇನಾಂ ಭೂಮಿಗಳಾದ್ದರಿಂದ ಕಂದಾಯ ಇಲಾಖೆಗೆ ಅರ್ಜಿಯನ್ನು 
ಕಳುಹಿಸಿದಲ್ಲಿ , NOC ತರುವುದಾಗಿಯೂ , ಸ್ವಲ್ಪ ಪ್ರದೇಶವನ್ನಾದರೂ ಪರಿಗಣಿಸಬೇಕೆಂದು ಕೋರಿರುತ್ತಾರೆ . ಆದರೆ, 
ಸೂಚನಾ ಪತ್ರದಲ್ಲಿ ತಿಳಿಸಿರುವಂತೆ ಹಲವು ಪೂರ್ವ ಅರ್ಜಿಗಳ ಪ್ರದೇಶಕ್ಕೆ ಹಾಗೂ ಮೆ : 

ಸ್ಕ ರ್‌ರ ಗಣಿಗುತ್ತಿಗೆ ಪ್ರದೇಶಕ್ಕೆ 
ಅತಿವ್ಯಾಪ್ತಿಯಾಗುತ್ತಿರುವ ಕಾರಣ ಮತ್ತು ಅರ್ಜಿದಾರರು ನೀಡಿರುವ ವಿವರಣೆಯು ತೃಪ್ತಿಕರವಾಗಿಲ್ಲದಿರುವುದರಿಂದ ಕೆಳಕಂಡ 
ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ: 27 -05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 530 ಎಎಂಎಲ್ 2008ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ . 894 

- ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗಗುಶಾ:883 ಎಎಂಎಲ್ 2008 : 10 - 11 / 2219 , ದಿನಾಂಕ:28ನೇ ಮೇ , 2010 | 
ವಿಷಯ : M /s. Moin Sufi & Saif Enterprises ಇವರು ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲ್ಲೂಕು, ತುಲಾಹಳ್ಳಿ ಗ್ರಾಮದ 

247 -00 ಎಕರೆ ಪ್ರದೇಶದಲ್ಲಿಕಬ್ಬಿಣದ ಅದಿರು & ಮ್ಯಾಂಗನೀಸ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ 

ಅರ್ಜಿ ಬಗ್ಗೆ . 
ಉಲ್ಲೇಖ: ಈ ಕಛೇರಿ ನೋಟೀಸ್ ಸಂಖ್ಯೆ: DMG: 883 AML 08 :15143 - 44 ದಿನಾಂಕ :11 - 04 - 2010 . 
ಪ್ರಸ್ತಾವನೆ : 

M /s.Moin Sufi & Saif Enterprises ಇವರು ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲ್ಲೂಕು, ತುಲಾಹಳ್ಳಿ 
ಗಾಮದ 247 - 00 ಎಕರೆ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:883 
ಎಎಂಎಲ್ 2008ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಶ್ರೀ ಆರ್. ಜಿ. ಜಂತಕಲ್ ಮತ್ತು ಶ್ರೀ ಎನ್.ಆರ್.ಕಾಮತ್ 
ಇವರ ಅನ್ವೇಷಣಾ ಗುತ್ತಿಗೆಯ ಪ್ರದೇಶದ ಮೇಲೆ ಅತಿ ವ್ಯಾಪ್ತಿಯಾಗುತ್ತಿದೆ. ಉಲ್ಲೇಖಿತ ಈ ಕಛೇರಿ ನೋಟೀಸ್‌ಗೆ 
ಅರ್ಜಿದಾರರು ದಿನಾಂಕ:20 - 03 - 2010ರ ಪತ್ರದಲ್ಲಿ ಉತ್ತರ ನೀಡಿ, ಅನ್ವೇಷಣಾ ಪರವಾನಿಗೆ ಮಂಜೂರಾತಿ ಪದೇಶದ ಮೇಲೆ 
ಅತಿ ವ್ಯಾಪ್ತಿಯಾಗುತ್ತಿದೆ ಎಂದು ತಿಳಿಸಿರುವ ಪ್ರದೇಶದಲ್ಲಿ ಖನಿಜಾನ್ವೇಷಣೆ ನಡೆಸಿರುವ ಕುರುಹು ಏನೂ ಇರುವುದಿಲ್ಲ . 
ಆದ್ದರಿಂದ ತಮ್ಮ ಅರ್ಜಿಯನ್ನು ಪರಿಗಣಿಸಬೇಕೆಂದು ಕೋರಿರುತ್ತಾರೆ. ಆದರೆ, ಖನಿಜಾನ್ವೇಷಣಾ ಪ್ರದೇಶವನ್ನು ಬೇರೆಯವರಿಗೆ 
ಮಂಜೂರು ಮಾಡಲು ಎಂಸಿಆರ್ ನಿಯಮ 59ರ ಪ್ರಕಾರ ಅಧಿಸೂಚನೆ ಮಾಡಿದ ನಂತರವಷ್ಟೇ ಸಾಧ್ಯವಾಗುತ್ತದೆ. ಪ್ರಸಕ್ತ 
ಅರ್ಜಿಯು Premature ಆಗುತ್ತದೆ. ಆದುದರಿಂದ, ನೀಡಿರುವ ವಿವರಣೆಯು ಅಸಮಂಜಸವೆಂದು ಪರಿಗಣಿಸಿ, ಕೆಳಕಂಡ 
ಆದೇಶ. 


೩೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 883 ಎಎಂಎಲ್ 2008ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ .ಆರ್. 895 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ , ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಆಗಗುಶಾ :944 ಎಎಂಎಲ್ 2007 : 10 -11 / 2531, ದಿನಾಂಕ:4ನೇ ಜೂನ್, 2010 
ವಿಷಯ : ಶ್ರೀ ಎನ್. ಸತ್ಯನಾರಾಯಣ್ ರವರು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕಿನ ಸಿದ್ದಾಪುರ NEB range ನ 

150 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ . 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG: 944 AML 07 :5739 - 40 ದಿನಾಂಕ:25 - 03 - 2010 . 

2. ಅರ್ಜಿದಾರರ ವಿವರಣೆ ದಿ:08- 04 - 2010. 


ಪ್ರಸ್ತಾವನೆ: 


ಶ್ರೀ ಎನ್. ಸತ್ಯನಾರಾಯಣ್ ಇವರು ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲ್ಲೂಕು ಸಂಡೂರು ತಾಲ್ಲೂಕಿನ ಸಿದ್ದಾಪುರ NEB 
range ನ 150 - 00 ಎಕರೆ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:944 
ಎಎಂಎಲ್ 2007ನ್ನು ಪರಿಶೀಲಿಸಿದೆ. ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 1217 AML 0, 1270 AML 
03, 361 AML 06, 132 AML 94 , 642 AML 06 , 584 AML 06 ಮತ್ತು 27 AML 04ರ ಪ್ರದೇಶದ ಮೇಲೆ 
ಅತಿವ್ಯಾಪ್ತಿಯಾಗುತ್ತಿದೆ. ಉಲ್ಲೇಖಿತ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ದಿನಾಂಕ:08 - 04 - 2010ರ ಪತ್ರದಲ್ಲಿ ಉತ್ತರ 
ನೀಡಿ, ಅರ್ಜಿಯನ್ನು ತಿರಸ್ಕರಿಸಲು ನಿರ್ದೆಶನಾಲಯಕ್ಕೆ ಅಧಿಕಾರವಿಲ್ಲ . ಆದ್ದರಿಂದ ಸರ್ಕಾರದ ಪರಿಶೀಲನೆಗೆ ಕೋರಿರುತ್ತಾರೆ 
ಮತ್ತು ವೈಯಕ್ತಿಕ ವಿಚಾರಣೆಗೆ ಅವಕಾಶ ಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಸೂಚನಾ ಪತ್ರದಲ್ಲಿ ತಿಳಿಸಿರುವಂತೆ ಹಲವು ಪೂರ್ವ ಅರ್ಜಿಗಳ ಪ್ರದೇಶಕ್ಕೆ ಅತಿವ್ಯಾಪ್ತಿಯಾಗುತ್ತಿರುವ ಕಾರಣ ಮತ್ತು 
ಈ ಕೆಳಗೆ ನಮೂದಿಸಿದ ಸರ್ಕಾರದ ಆದೇಶದಲ್ಲಿ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಅರ್ಜಿದಾರರು ನೀಡಿರುವ 
ವಿವರಣೆಯು ತೃಪ್ತಿಕರವಾಗಿಲ್ಲವೆಂದು ಪರಿಗಣಿಸಿ, ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ:ಸಿಐ 03 ಎಂಎಂಎಂ 95 ದಿನಾಂಕ: 27 - 05 - 1995 ಮತ್ತು ಸಿಐ 214 ಎಂಎಂಎಂ 2006 
ದಿನಾಂಕ: 09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 944 ಎಎಂಎಲ್ 2007ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ .920 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂ : ಗಗುಶಾ: 1343 ಎಎಂಎಲ್ 2005 :10 - 11 / 2535 , ದಿನಾಂಕ:4ನೇ ಜೂನ್, 2010 
ವಿಷಯ : ಶ್ರೀ ಹೆಚ್ . ಎಂ . ಪಂಡಿತಾರಾಧ್ಯ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, N . E.B. Range ನ 180. 00 

ಎಕರೆ ಪ್ರದೇಶದಲ್ಲಿ ಮ್ಯಾಂಗನೀಸ್ & ಐರನ್ ಓರ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ಪತ್ರ ಸಂಖ್ಯೆ : ಗಭೂಇ:ಗಗುಶಾ:1343 ಎಎಂಎಲ್ 05 :5928- 29: ದಿನಾಂಕ:31 - 03 - 2010. 

2. ಅರ್ಜಿದಾರರ ವಿವರಣೆ ದಿ :25 - 04 - 2010 . 


೩೩೧೩ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 
ಪ್ರಸ್ತಾವನೆ : 

- ಶ್ರೀ ಹೆಚ್. ಎಂ . ಪಂಡಿತಾರಾಧ್ಯ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, N.E.B . Range ನ 180.00 ಎಕರೆ 
ಪ್ರದೇಶದಲ್ಲಿ ಮ್ಯಾಂಗನೀಸ್ & ಐರನ್ ಓರ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ: 1343 ಎಎಂಎಲ್ 
2005 ಅನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶದ ಅರ್ಜಿಯೊಂದಿಗೆ ಲಗತ್ತಿಸಲಾದ ನಕ್ಷೆಯು 
ಕ್ರಮಬದ್ಧವಾಗಿರುವುದಿಲ್ಲ. ಹಾಗೂ ಸೂಚಿಸಿರುವ ಅಳತೆಗೆ ಪ್ರದೇಶವು ತಾಳೆಯಾಗುತ್ತಿಲ್ಲ. ಆದ್ದರಿಂದ ಕೋರಲಾದ ಪ್ರದೇಶವನ್ನು 
ಮೂಲ ಗಾಮ ನಕ್ಷೆಯಲ್ಲಿ 1*:660° ಅಥವಾ 1 :1320 ರ ಅಳತೆಯಲ್ಲಿ ಗುರ್ತಿಸಿ, ಸಲ್ಲಿಸಿದಲ್ಲಿ ಅರ್ಜಿಯನ್ನು ಪರಿಗಣಿಸ 
ಲಾಗುವುದು ತಪ್ಪಿದಲ್ಲಿ ತಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಎಂದು ಉಲ್ಲೇಖ (3) ರ ಈ ಕಛೇರಿ ಪತ್ರದಲ್ಲಿ 
ಕೇಳಲಾಗಿತ್ತು. ಅರ್ಜಿದಾರರು ಉಲ್ಲೇಖ ( 2) ರ ತಮ್ಮ ವಿವರಣೆಯಲ್ಲಿ ಪರಿಷ್ಕತ ನಕ್ಷೆಯನ್ನು ಸಲ್ಲಿಸುವುದಾಗಿ ತಿಳಿಸಿದ್ದರೂ ಸಹ 
ಲಗತ್ತಿಸದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 -05- 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1343 ಎಎಂಎಲ್ 2005, ಅರ್ಜಿಯನ್ನು ಮೇಲೆ ವಿವರಿಸಿದ 
ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್.921 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗರುಶಾ:1285 ಎಎಂಎಲ್ 2005 :10 - 11 / 2537 , ದಿನಾಂಕ:4ನೇ ಜೂನ್, 2010 
ವಿಷಯ : ಶ್ರೀ ಹೆಚ್. ಎಂ . ಪಂಡಿತಾರಾಧ್ಯ ಇವರು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು, ಕುಡುತಿನಿ ಗ್ರಾಮದ 90 .00 

ಎಕರೆ ಪ್ರದೇಶದಲ್ಲಿ ಮ್ಯಾಂಗನೀಸ್ & ಐರನ್ ಓರ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ . 
ಉಲ್ಲೇಖ:1. ಈ ಕಛೇರಿ ಪತ್ರ ಸಂಖ್ಯೆ: ಗಭೂಇ: ಗಗುಶಾ:1285 ಎಎಂಎಲ್ 05 :5928 - 29 : ದಿನಾಂಕ :31- 03 -2010. 

2 . ಅರ್ಜಿದಾರರ ವಿವರಣೆ ದಿ :25 - 04 - 2010. 
ಪ್ರಸ್ತಾವನೆ: 

ಶ್ರೀ ಹೆಚ್. ಎಂ . ಪಂಡಿತಾರಾಧ್ಯ ಇವರು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು, ಕುಡುತಿನಿ ಗ್ರಾಮದ 90.00 ಎಕರೆ 
ಪ್ರದೇಶದಲ್ಲಿಮ್ಯಾಂಗನೀಸ್ & ಐರನ್ ಓರ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ : 1285 ಎಎಂಎಲ್ 
2005 ಅನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿ 197 AML 96, 93 APL 97 ಮತ್ತು 411 
AML 04 ರ ಅರ್ಜಿ ಪ್ರದೇಶದ ಮೇಲೆ ಅತಿವ್ಯಾಪ್ತಿಯಾಗುತ್ತಿದ್ದು , ಈ ಬಗ್ಗೆ ಉಲ್ಲೇಖ (1) ರ ಈ ಕಛೇರಿ ಪತ್ರದಲ್ಲಿ 
ವಿವರಣೆಯನ್ನು 30 ದಿನಗಳೊಳಗೆ ಲಿಖಿತ ರೂಪದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿದ್ದು, ತಪ್ಪಿದಲ್ಲಿ ಅರ್ಜಿಯನ್ನು 
ತಿರಸ್ಕರಿಸಲಾಗುವುದು ಎಂದು ಸೂಚಿಸಲಾಗಿತ್ತು . ಅರ್ಜಿದಾರರು ಉಲ್ಲೇಖ ( 2) ರಲ್ಲಿ ವಿವರಣೆ ನೀಡುತ್ತಾ Project Proposal 
ಮಾಡುತ್ತಿರುವುದಾಗಿ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿರುವುದಾಗಿ ತಿಳಿಸಿದ್ದಾರೆ. ಸಮಜಾಯಿಷಿಯು ತೃಪ್ತಿಕರವಾಗಿಲ್ಲ 
ಮತ್ತು ಅತಿವ್ಯಾಪ್ತಿ ಬಗ್ಗೆ ವಿವರಣೆ ನೀಡಿಲ್ಲ. ಆದಕಾರಣ ಕೆಳಕಂಡ ಆದೇಶ. 

ಆದೇಶ| 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ: 27 -05- 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ :09 -02- 2007ರನ್ವಯ ನಿರ್ದೆಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1285 ಎಎಂಎಲ್ 2005, ಅರ್ಜಿಯನ್ನು ಮೇಲೆ ವಿವರಿಸಿದ 
ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ . 931 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 


೩೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 

ಸಂಖ್ಯೆ: ಗಭೂಆಗಗುಶಾ:106 ಎಎಂಎಲ್ 05:10 - 11 /2539 , ದಿನಾಂಕ:4ನೇ ಜೂನ್, 2010 
ವಿಷಯ : ಶ್ರೀ ಎನ್. ಬಸಪ್ಪ ಇವರು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕು, ಮೇದರಹಳ್ಳಿ ಗ್ರಾಮದ 80 .00 ಎಕರೆ 

ಪ್ರದೇಶದಲ್ಲಿ ಮ್ಯಾಂಗನೀಸ್ & ಐರನ್ ಓರ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ಪತ್ರ ಸಂಖ್ಯೆ: ಗಭೂಣ : ಗಗುಶಾ:106 ಎಎಂಎಲ್ 05:6026 - 27: ದಿನಾಂಕ:31 - 03 - 2010. 

ಅರ್ಜಿದಾರರ ವಿವರಣೆ ದಿ :29 - 04 - 2010. 
ಪ್ರಸ್ತಾವನೆ: 

ಶೀ ಎನ್.ಬಸಪ್ಪ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಮೇದರಹಳ್ಳಿ ಗ್ರಾಮದ 80. 00 ಎಕರೆ 
ಪ್ರದೇಶದಲ್ಲಿಮ್ಯಾಂಗನೀಸ್ & ಐರನ್ ಓರ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ: 106 ಎಎಂಎಲ್ 
2005 ಅನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶದ ಅರ್ಜಿಯೊಂದಿಗೆ ಲಗತ್ತಿಸಲಾದ ನಕ್ಷೆಯು 
ಕಮಬದ್ಧವಾಗಿರುವುದಿಲ್ಲ. ಹಾಗೂ ಸೂಚಿಸಿರುವ ಅಳತೆಗೆ ತಾಳೆಯಾಗುತ್ತಿಲ್ಲ. ಆದ್ದರಿಂದ ಕೋರಲಾದ ಪ್ರದೇಶವನ್ನು ಮೂಲ 
ಗ್ರಾಮ ನಕ್ಷೆಯಲ್ಲಿ 1*:660 ಅಥವಾ 1 :1320 ರ ಅಳತೆಯಲ್ಲಿ ಗುರ್ತಿಸಿ, ಸಲ್ಲಿಸಿದಲ್ಲಿ ಅರ್ಜಿಯನ್ನು ಪರಿಗಣಿಸ 
ಲಾಗುವುದು ತಪ್ಪಿದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಎಂದು ಉಲ್ಲೇಖ (1) ರ ಈ ಕಛೇರಿ ಪತ್ರದಲ್ಲಿ ಕೇಳಲಾಗಿತ್ತು. 
ಅರ್ಜಿದಾರರು ಉಲ್ಲೇಖ ( 2) ರ ವಿವರಣೆಯಲ್ಲಿ ಪರಿಷ್ಕತ ನಕ್ಷೆಯನ್ನು 15 ದಿನಗಳೊಳಗಾಗಿ ಸಲ್ಲಿಸುವುದಾಗಿ ತಿಳಿಸಿದ್ದು, ಈ 
ವರೆವಿಗೂ ಸಲ್ಲಿಸದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 106 ಎಎಂಎಲ್ 2005, ಅರ್ಜಿಯನ್ನು ಮೇಲೆ ವಿವರಿಸಿದ 
ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ . 922 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗಗುಶಾ:568 ಎಎಂಎಲ್ 2006: 10 - 11 /2323, ದಿನಾಂಕ: 31ನೇ ಮೇ , 2010 
ವಿಷಯ : ಮೆ : ಆಶಾಪುರ ಮೈನ್ ಕೆಮ್ ಲಿ., ರವರು ದಿನಾಂಕ: 09 .06.2006 ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು 

ತಾಲ್ಲೂಕು, ಮುರಾರಿಪುರ ಗ್ರಾಮದಲ್ಲಿ 790 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು & ಮ್ಯಾಂಗನೀಸ್ 

ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ . 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ:DMG 568 AML06/ 5378 - 79 ದಿ:19 - 03 -2010 . 

2. ಅರ್ಜಿದಾರರ ವಿವರಣೆ ದಿ: 26 -03 - 2010 . 
ಪ್ರಸ್ತಾವನೆ : 

ಮೆ : ಆಶಾಪುರ ಮೈನ್ ಕೆಮ್ ಲಿ ., ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಮುರಾರಿಪುರ ಗ್ರಾಮದಲ್ಲಿ 
790 -00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ: 568 ಎಎಂಎಲ್ 
2006ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 173 AML 06, 314 AML 05, 1259 AML 03, 1327 
AML 04ರ ಮೇಲೆ ಅತಿವ್ಯಾಪ್ತಿಯಾಗುತ್ತಿದ್ದು, ದಿನಾಂಕ:26 - 03- 2010ರಂದು ಅರ್ಜಿದಾರರು ನೀಡಿರುವ ವಿವರಣೆಯಲ್ಲಿ ತಮ್ಮ 
ಕಂಪನಿಯು ಬಾಕ್ಸ್ಟ್ ಮತ್ತು ಬೆಂಟೋನೈಟ್ ಖನಿಜಗಳ ಗಣಿಗಳನ್ನು ಹೊಂದಿದ್ದು, ಭಾರತದಲ್ಲೇ ಅತಿದೊಡ್ಡ 
ರಫ್ತುದಾರರಾಗಿರುವುದಾಗಿ, ಕರ್ನಾಟಕದಲ್ಲಿ ಕಡಿಮೆ ದರ್ಜೆಯ ಅದಿರಿನ ಪ್ರದೇಶಗಳಿಗೆ ಅರ್ಜಿ ಸಲ್ಲಿಸಿದ್ದು, ಚಿತ್ರದುರ್ಗದಲ್ಲಿ 0.5 
MTPA ದ beneficiation plant ನ್ನು ಹಾಕಲುದ್ದೇಶಿಸಿರುವುದಾಗಿ ತಿಳಿಸಿ, ಸರ್ಕಾರವು Sec 11(5) ರನ್ವಯ ಪೂರ್ವ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೧೫ 
ಅರ್ಜಿಗಳಿದ್ದರೂ ನಂತರದ ಅರ್ಜಿಯನ್ನು ಪರಿಗಣಿಸಲು ಅಧಿಕಾರವಿರುವುದರಿಂದ, ತಮ್ಮ ಅರ್ಜಿಯನ್ನು ಪರಿಗಣಿಸುವಂತೆ 
ವಿನಂತಿಸಿ ಕೊಂಡಿರುತ್ತಾರೆ. ಪೂರ್ವ ಅರ್ಜಿಗಳಿದ್ದು, ಜೇಷ್ಠತೆ ಇಲ್ಲದಿರುವುದರಿಂದ ಮತ್ತು ಮುಕ್ತ ಪ್ರದೇಶದ ಲಭ್ಯತೆ ಇಲ್ಲದೆ 
ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 568 ಎಎಂಎಲ್ 2006 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 


ತಿರಸ್ಕರಿಸಲಾಗಿದೆ. 


ನಿರ್ದೆಶಕರು 
ಪಿ . ಆರ್ .953 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ , ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗಗುಶಾ:417 ಎಎಂಎಲ್ 2005: 10 - 11 / 2481, ದಿನಾಂಕ: 11ನೇ ಜೂನ್, 2010 
ವಿಷಯ : ಮೆ : ಚರಣ್ ಮಿನರಲ್ಸ್ ಕಂ . ರವರು ದಿ : 04 - 04 - 2005ರಂದು ಬಳ್ಳಾರಿ ಜಿಲ್ಲೆ , ಸಂಡೂರು 

ತಾಲ್ಲೂಕು, ನಾಗಲಾಪುರ ಗ್ರಾಮದ 83.00 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು 

ಮ್ಯಾಂಗನೀಸ್ ಮತ್ತು ಅಸೋಸಿಯೇಟೆಡ್ ಮಿನರಲ್ಸ್ಗಾಗಿಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ :417 ಎಎಂಎಲ್ 2005 :6058 - 59 ದಿನಾಂಕ:31 - 03 - 2010. 

2 . ಅರ್ಜಿದಾರರ ವಿವರಣೆ ದಿ : 08 - 04 - 2010 . 


ಪ್ರಸ್ತಾವನೆ: 


ಮೆ : ಚರಣ್‌ ಮಿನರಲ್ಸ್ ಕಂ . ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ನಾಗಲಾಪುರ ಗ್ರಾಮದ 83.00 ಹೆಕ್ಟೇರ್ 
ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ: 417 ಎಎಂಎಲ್ 2005 ನ್ನು 
ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಇತರೆ ಪೂರ್ವ ಅರ್ಜಿಗಳಾದ 36 AML 04 , 1464 ಂಒಐ 
04, 198 ಂಒಐ 05ಗಳ ಪ್ರದೇಶದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿದ್ದು , ಈ ಬಗ್ಗೆ ಉಲ್ಲೇಖ (1) ರ ಈ 
ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ ( 2) ರಲ್ಲಿ ನೀಡಿರುವ ವಿವರಣೆಯನ್ನು ಪರಿಶೀಲಿಸಿದೆ. ತಾವು Integrated steel 
plant ನ್ನು ರೂ .997 ಕೋಟಿ ವೆಚ್ಚದಲ್ಲಿ ಪಾರಂಬಿಸಲು ಉದ್ದೇಶಿಸಿರುವುದಾಗಿ ತಿಳಿಸುತ್ತಾ , ಅರ್ಜಿಯನ್ನು ಪರಿಗಣಿಸಲು 
ವಿನಂತಿಸಿಕೊಂಡಿದ್ದರೂ ಸಹ, ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಮುಕ್ತ 
ಪ್ರದೇಶದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 417 ಎಎಂಎಲ್ 2005 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗಗುಶಾ:2438 ಎಎಂಎಲ್2007 : 10 - 11 / 2483, ದಿನಾಂಕ: 11ನೇ ಜೂನ್, 2010 
ವಿಷಯ: M/s. Rao & Pateel Minerals Associates ರವರು ದಿ:19 - 10 - 2007 ರಂದು ಬಳ್ಳಾರಿ ಜಿಲ್ಲೆ, 

ಸಂಡೂರು ತಾಲ್ಲೂಕು, ಜೋಗ ಗ್ರಾಮದ 99.19 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ :2438 ಎಎಂಎಲ್ 2007: 8449 ದಿನಾಂಕ:31 - 05 - 2010 . 

2 . ಅರ್ಜಿದಾರರ ವಿವರಣೆ ದಿ:16 - 04 - 2010 . 


೩೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಪಸ್ತಾವನೆ : 

M /s. Rao & Pateel Minerals Associates ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಜೋಗ 
ಗ್ರಾಮದ 99 .19 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ : 2438 
ಎಎಂಎಲ್ 2007ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿ 581 ಂಒಐ 07, 677ಒಐ 07ರ ಪ್ರದೇಶದ 
ಮೇಲೆ ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1)ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2) ರಲ್ಲಿ 
ನೀಡಿರುವ ವಿವರಣೆಯಲ್ಲಿ Integrated Steel Plant ನ್ನು ಹಾಕಲು ಉದ್ದೇಶಿಸಿರುವುದಾಗಿ ತಿಳಿಸುತ್ತಾ ಎಲ್ಲಾ ಅರ್ಜಿದಾರರಿಗೂ 
ಸಮಾನ ಅವಕಾಶ ಒದಗಿಸಲು ಕೋರಿರುತ್ತಾರೆ. ಮತ್ತೊಮ್ಮೆ ಪರಿಶೀಲಿಸಲಾಗಿ ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ 
ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಸ್ಥಳದ ಲಭ್ಯತೆ ಇರುವುದಿಲ್ಲ. ವರ್ಜಿನ್ ಪ್ರದೇಶಗಳಿಗೆ ಬಂದ ಅರ್ಜಿಗಳನ್ನು Sec.11(2) ರ 
ಪ್ರಕಾರ ವಿಲೇ ಮಾಡುತ್ತಿರುವುದರಿಂದ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 2438 ಎಎಂಎಲ್ 2007 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:1119 ಎಎಂಎಲ್ 2008:10 - 11 / 2479 , ದಿನಾಂಕ:11ನೇ ಜೂನ್, 2010 
ವಿಷಯ: ಶ್ರೀ ಕೆ. ರಾಜಶೇಖರ ನಾಯ್ಕ ರವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ನಾರಾಯಣಪುರ 

ಗ್ರಾಮದಲ್ಲಿ 20.00 ಎಕರೆ ಪ್ರದೇಶದಲ್ಲಿಐರನ್ ಓರ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ 

ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG:1119 AML 08:4517: ದಿನಾಂಕ:18 - 02 - 2010 . 

2. ಅರ್ಜಿದಾರರ ವಿವರಣೆ ದಿ:08 - 03 - 2010. 
ಪ್ರಸ್ತಾವನೆ: 

ಶ್ರೀ ಕೆ. ರಾಜಶೇಖರ ನಾಯ್ಕ ರವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ರಾಮಘಡ ಗ್ರಾಮದಲ್ಲಿ 20. 00 ಎಕರೆ 
ಪ್ರದೇಶದಲ್ಲಿಐರನ್ ಓರ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ :1119 ಎಎಂಎಲ್ 2008ನ್ನು 
ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿ old ML area 1672, ML No. 2563 of 
Kannaiahlal Dudheria , PL area of K . Thippanna, 1531 AML 04 , 144 AML 08, 141 AML 08 , 1067AML 06 
ಮತ್ತು ಇತರೆ ಅರ್ಜಿಗಳ ಅನ್ವೇಷಣಾ ಲೈಸೆನ್ಸ್ ಪ್ರದೇಶಕ್ಕೆ ಪೂರ್ಣವಾಗಿ ಅತಿವ್ಯಾಪ್ತಿಯಾಗುತ್ತಿದ್ದು ಸದರಿ ಅರ್ಜಿಯನ್ನು 
ಪರಿಗಣಿಸಲು ಸ್ಥಳಾವಕಾಶ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ: 27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 -02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1119 ಎಎಂಎಲ್ 2008, ಅರ್ಜಿಯನ್ನು ಮೇಲೆ ವಿವರಿಸಿದ 
ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೧೭ 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಣ:ಗಗುಶಾ: 09 ಎಪಿಎಲ್ 2007 :10 - 11 /2558, ದಿನಾಂಕ:15ನೇ ಜೂನ್, 2010 
ವಿಷಯ : ಮೆ : ವಾಗೀಶ್ ಪಾಠಕ್ ಪ್ರೊಪರ್ಟಿಸ್ ಪ್ರೈ . ಲಿ ., ಇವರು ದಿನಾಂಕ:03.01.2007ರಂದು ಬಳ್ಳಾರಿ 

ಜಿಲ್ಲೆ , ಬಳ್ಳಾರಿ & ಸಂಡೂರು ತಾಲ್ಲೂಕು, ಕುಳ್ಳಿಗುಡ್ಡ, ಬೋಳುಗುಡ್ಡ , ಕಾಲಿಗುಡ್ಡ & ದಿಲಾರ್‌ಗುಡ್ಡ 
ಗ್ರಾಮಗಳ 430 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ಇತರೆ ಖನಿಜಗಳಿಗಾಗಿ ಸಲ್ಲಿಸಿರುವ 

ಖನಿಜಾನ್ವೇಷಣಾ ಲೈಸೆನ್ಸ್ ಅರ್ಜಿ ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿ ಪತ್ರ ಸಂಖ್ಯೆ:ಗಭೂಇ:ಗಗುಶಾ: 09: APL 07/07-08, ದಿನಾಂಕ:02 - 11 - 2007. 

2 . ಈ ಕಛೇರಿ ನೋಟೀಸ್ ಸಂಖ್ಯೆ: ಗಭೂಇ: ಗಗುಶಾ: 09 : APL 07/10-11, 940- 41, 

ದಿನಾಂಕ:20 - 04 - 2010. 

3 . ಅರ್ಜಿದಾರರ ವಿವರಣೆ ದಿ : 05 - 04 - 2010 . 
ಪಸ್ತಾವನೆ: 

ಮೆ : ವಾಗೀಶ್ ಪಾಠಕ್ ಪ್ರೊಪರ್ಟಿಸ್ ಪ್ರೈ . ಲಿ., ಇವರು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ & ಸಂಡೂರು ತಾಲ್ಲೂಕು, 
ಕುಳ್ಳಿಗುಡ್ಡ, ಬೋಳುಗುಡ್ಡ, ಕಾಲಿಗುಡ್ಡ & ದಿಲಾರ್‌ಗುಡ್ಡ ಗ್ರಾಮಗಳ 430 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ಇತರೆ 
ಖನಿಜಗಳಿಗಾಗಿ ಅನ್ವೇಷಣಾ ಲೈಸೆನ್ಸ್ ಕೋರಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ: 09 ಎಪಿಎಲ್ 2007ನ್ನು ಪರಿಶೀಲಿಸಿದೆ. 

ಖನಿಜಾನ್ವೇಷಣಾ ಲೈಸೆನ್ಸ್‌ಗಾಗಿ ಕೋರಿರುವ ಪ್ರದೇಶದ ಸರಿಯಾದ ನಕಾಶೆಯನ್ನು ಸಲ್ಲಿಸುವಂತೆ ಉಲ್ಲೇಖ (3) ರಲ್ಲಿ 
ಅರ್ಜಿದಾರರಿಗೆ ಪತ್ರ ಬರೆಯಲಾಗಿತ್ತು. ಪುನಃ ಉಲ್ಲೇಖ (2) ರ ಈ ಕಛೇರಿ ನೋಟೀಸ್‌ನಲ್ಲಿ ಈ ಬಗ್ಗೆ ತಿಳಿಸಲಾಗಿದ್ದು, ಅದಕ್ಕೆ 
ಅರ್ಜಿದಾರರು ಉಲ್ಲೇಖ (3) ರ ತಮ್ಮ ವಿವರಣೆಯಲ್ಲಿ ಸರಿಯಾದ ಪರಿಷ್ಕೃತ ನಕಾಶೆಗಳನ್ನು ಸಲ್ಲಿಸಲು 60 ದಿನಗಳ 
ಕಾಲಾವಕಾಶವನ್ನು ಕೋರಿರುತ್ತಾರೆ. 3 ವರ್ಷಗಳಾದರೂ ಪರಿಷ್ಕತ ನಕಾಶೆಗಳನ್ನು ಸಲ್ಲಿಸುವಲ್ಲಿ ವಿಫಲರಾಗಿರುವ ಕಾರಣ , 
ಕಾಲಾವಕಾಶ ಕೋರಿರುವುದನ್ನು ಅರ್ಜಿದಾರರ ಅನಾಸಕ್ತಿ ಎಂದು ಪರಿಗಣಿಸಿ, ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಖನಿಜಾನ್ವೇಷಣಾ ಅರ್ಜಿ ಸಂಖ್ಯೆ :09 ಎಪಿಎಲ್ 2007ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್.1008 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 

ಸಂಖ್ಯೆ : ಗಭೂಇಗುಶಾ:266 ಎಎಂಎಲ್10: 10 - 11 / 2592 , ದಿನಾಂಕ:15ನೇ ಜೂನ್, 2010 
ವಿಷಯ : ಶೀ ಬಿ .ಕೆ. ಪಸನ್ನ ಕುಮಾರ್ ರವರು ದಿನಾಂಕ: 02. 03.2010 ರಂದು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕು, 

NEB ರೇಂಜ್ ನ 103.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ರೆಡ್ ಆನ್ಲೈಡ್ ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ . 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG : 266 AML 10: 567 ದಿನಾಂಕ:03 - 05 - 2010. 

2 ಅರ್ಜಿದಾರರ ವಿವರಣೆ ದಿ:21 - 05 - 2010. 
ಪ್ರಸ್ತಾವನೆ: 

ಶ್ರೀ ಬಿ.ಕೆ. ಪ್ರಸನ್ನ ಕುಮಾರ್ ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, NEB ರೇಂಜ್ ನ 103 .00 ಎಕರೆ 
ಪ್ರದೇಶದಲ್ಲಿಕಬ್ಬಿಣದ ಅದಿರು ಮತ್ತು ರೆಡ್ ಆನ್ಲೈಡ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ :266 
ಎಎಂಎಲ್ 2010ನ್ನು ಪರಿಶೀಲಿಸಿದೆ. 


೩೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 15 ಪೂರ್ವ ಅರ್ಜಿಗಳ ಮೇಲೆ ಅತಿವ್ಯಾಪ್ತಿಯಾಗುತ್ತಿದ್ದು, 
ದಿನಾಂಕ:21 - 05 - 2010ರಂದು ಅರ್ಜಿದಾರರು ಉಲ್ಲೇಖಿತ (2) ರ ಪತ್ರದಲ್ಲಿ ನೀಡಿರುವ ವಿವರಣೆಯೊಂದಿಗೆ ಪರಿಷ್ಕತ 
ನಕ್ಷೆಯನ್ನು ಸಲ್ಲಿಸಲು 15 ದಿನಗಳ ಕಾಲಾವಕಾಶ ಕೋರಿರುತ್ತಾರೆ. ಆದರೆ, ಅಪೇಕ್ಷಿತ ಪ್ರದೇಶದೊಳಗಡೆ ಇರುವ ಪ್ರದೇಶಕ್ಕೆ 
ಮಾತ್ರ ಪರಿಷ್ಕತ ನಕ್ಷೆಯನ್ನು ಒಪ್ಪಿಕೊಳ್ಳುವುದರಿಂದ, ಅಪೇಕ್ಷಿತ ಪ್ರದೇಶವು ಪೂರ್ವ ಅರ್ಜಿಗಳ ಪ್ರದೇಶಕ್ಕೆ 
ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಸಲ್ಲಿಸುವ ಪರಿಷ್ಕತ ನಕ್ಷೆಯು ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 266 ಎಎಂಎಲ್ 2010ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:350 ಎಎಂಎಲ್ 93: 10 - 11 / 2594, ದಿನಾಂಕ:15ನೇ ಜೂನ್, 2010 
ವಿಷಯ : ಶ್ರೀ ಅಶೋಕ್ ಕುಮಾರ್ ಜೈನ್ ರವರು ದಿನಾಂಕ: 16 -10 -1993 ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು 

ತಾಲ್ಲೂಕು, ಯರಯ್ಯನಹಳ್ಳಿ ಗ್ರಾಮದ 30 .00 ಎಕರೆ ಪ್ರದೇಶದಲ್ಲಿ ಚೈನಾ ಪ್ಲೇ & ಯಲ್ಲೋ ಓಕರ್ 

ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ : ಜಿಲ್ಲಾಧಿಕಾರಿ , ಬಳ್ಳಾರಿ ರವರ ಪತ್ರ ಸಂಖ್ಯೆ : 350 AML 93:17715 ದಿನಾಂಕ: 13 - 01 - 1998 . 
ಪ್ರಸ್ತಾವನೆ : 

ಶ್ರೀ ಅಶೋಕ್ ಕುಮಾರ್ ಜೈನ್ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಯರಯ್ಯನಹಳ್ಳಿ ಗ್ರಾಮದ 30. 00 
ಎಕರೆ ಪ್ರದೇಶದಲ್ಲಿಚೈನಾ ಕೇ & ಯಲ್ಲೋ ಓಕರ್‌ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ :350 
ಎಎಂಎಲ್ 1993ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶಕ್ಕೆ ಸರ್ವೆನಂಬರ್ ಇರುವುದಿಲ್ಲವಾದ್ದರಿಂದ ತಿರಸ್ಕರಿಸಲು 
ಕಂದಾಯ ಇಲಾಖೆಯಿಂದ ಅಬಿಪಾಯ ಬಂದಿದ್ದು , ಅರ್ಜಿದಾರರು ಶಾಸನಬದ್ಧ ತೀರುವಳಿ ಪತ್ರಗಳನ್ನು ಸಲ್ಲಿಸಿರುವುದಿಲ್ಲ. 
ಆದುದರಿಂದ ಅರ್ಜಿಯನ್ನು ಮುಂದುವರಿಸಲು ಅರ್ಜಿದಾರರಿಗೆ ಆಸಕ್ತಿ ಇಲ್ಲವೆಂದು ಭಾವಿಸಿ, ಕೆಳಕಂಡ ಆದೇಶ 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅದಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 350 ಎಎಂಎಲ್ 1993ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ: 394 ಎಎಂಎಲ್ 93: 10 - 11 /2598, ದಿನಾಂಕ:15ನೇ ಜೂನ್, 2010 
ವಿಷಯ : ಶ್ರೀ ಉದಯಚಂದ್ ಸಿಂಘಿ ರವರು ದಿನಾಂಕ:29.12.1993 ರಂದು ಬಳ್ಳಾರಿ ಜಿಲ್ಲೆ , ಸಂಡೂರು 

ತಾಲ್ಲೂಕು, ಹುಲಿಕುಂಟೆ & ಸ್ವಾಮಿಹಳ್ಳಿ ಗ್ರಾಮದ 120 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು 

ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ:394 ಎಎಂಎಲ್ 93 :1064 -65, ದಿನಾಂಕ: 20 .04.2010 . 

2. ಅರ್ಜಿದಾರರ ವಿವರಣೆ ದಿನಾಂಕ:14.05.2010 . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೧೯ 
ಪ್ರಸ್ತಾವನೆ : 

ಶ್ರೀ ಉದಯಚಂದ್ ಸಿಂಘಿ ರವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಹುಲಿಕುಂಟೆ & ಸ್ವಾಮಿಹಳ್ಳಿ ಗ್ರಾಮದ 
120 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ:394 ಎಎಂಎಲ್ 
93ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಗಣಿ ಗುತ್ತಿಗೆ ಅರ್ಜಿ 70 AML 79, 184 AML 93, 
85 AML 93, 40 APL 91ರ ಪ್ರದೇಶದ ಮೇಲೆ ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ಗೆ 
ಅರ್ಜಿದಾರರು ಉಲ್ಲೇಖ (2)ರಲ್ಲಿ ಉತ್ತರಿಸುತ್ತಾ, ಎಲ್ಲಾ ಅರ್ಜಿಗಳ ಸಂಯುಕ್ತ ನಕಾಶೆಯನ್ನು ಒದಗಿಸುವಂತೆ ಕೋರಿರುತ್ತಾರೆ. 
ಆದರೆ , ಸಂಯುಕ್ತ ನಕಾಶೆಯನ್ನು ಪೂರೈಸುವ ವ್ಯವಸ್ಥೆ ಇರುವುದಿಲ್ಲ. ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ 
ಅತಿವ್ಯಾಪ್ತಿಯಾಗುತ್ತಿದ್ದು, ಸದರಿ ಗಣಿಗುತ್ತಿಗೆ ಅರ್ಜಿಯನ್ನು ಪರಿಗಣಿಸಲು ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ 
ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅದಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 394 ಎಎಂಎಲ್ 93ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇ: ಗರುಶಾ:1134 ಎಎಂಎಲ್2006 : 10 - 11 / 2596 , ದಿನಾಂಕ:15ನೇ ಜೂನ್, 2010 
ವಿಷಯ : ಶೀ ಟಿ.ರವಿ ರವರು ದಿ: 01 - 12 - 2006ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ದೇವಗಿರಿ ಗ್ರಾಮದ 

30 . 00 ಎಕರೆ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿನೋಟೀಸ್ ಸಂಖ್ಯೆ :1134 ಎಎಂಎಲ್ 2006:5639 -40 ದಿನಾಂಕ: 25 -03- 2010 . 

2 . ಅರ್ಜಿದಾರರ ವಿವರಣೆ ದಿ :13 - 04 - 2010. 


ಪ್ರಸ್ತಾವನೆ: 


ಶ್ರೀ ಟಿ.ರವಿ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ದೇವಗಿರಿ ಗಾಮದ 30.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ 
ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ : 1134 ಎಎಂಎಲ್ 2006 ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಇತರೆ ಪೂರ್ವ ಅರ್ಜಿಗಳಾದ 751 AML 06, 358 AML 
95 358 AML 06, 530 AML 06 , 1259 AML 06 , 59 AML 06 ಗಳ ಪ್ರದೇಶದ ಮೇಲೆ ಪೂರ್ಣ ಪ್ರಮಾಣದಲ್ಲಿ 
ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (3)ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2)ರಲ್ಲಿ ನೀಡಿರುವ 
ವಿವರಣೆಯ ನೀಡುತ್ತಾ, ಮುಕ್ತ ಪ್ರದೇಶಕ್ಕೆ ತಮ್ಮ ಅರ್ಜಿಯನ್ನು ಪರಿಗಣಿಸಲು ಕೋರಿರುತ್ತಾರೆ. ಮತ್ತೊಮ್ಮೆ ಪರಿಶೀಲಿಸಲಾಗಿ 
ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ 
ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 -02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1134 ಎಎಂಎಲ್ 2006 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 


ಪಿ . ಆರ್ .1009 


೩೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಆಗಗುಶಾ:255 ಎಎಂಎಲ್ 07 :10 - 11 /2586, ದಿನಾಂಕ :15ನೇ ಜೂನ್, 2010 
ವಿಷಯ : ಮೆ : ಬಾಲಾಜಿ ಎಂಟರ್ ಪ್ರೈಸಸ್ ರವರು ದಿನಾಂಕ:14.02 . 2007ರಂದು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು, 

ಹರಗಿನದೋಣಿ ಗ್ರಾಮದ 275 -20 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು, BHQ & Associated 

minerals ಗಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ :255 ಎಎಂಎಲ್ 07:18386 - 87, ದಿನಾಂಕ:19 . 02 .2010 . 

2. ಅರ್ಜಿದಾರರ ವಿವರಣೆ ದಿನಾಂಕ : 29 .03.2010. 
ಪ್ರಸ್ತಾವನೆ: 

ಮೆ : ಬಾಲಾಜಿ ಎಂಟರ್ ಪ್ರೈಸಸ್ ರವರು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು, ಹರಗಿನದೋಣಿ ಗ್ರಾಮದ 275 - 20 
ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು, BHQ & Associated minerals ಗೆ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ: 
255 ಎಎಂಎಲ್ 07ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು PL No. 3362ರ ಪ್ರದೇಶಕ್ಕೆ ಅತಿವ್ಯಾಪ್ತಿಯಾಗುತ್ತಿದ್ದು, ಈ 
ಬಗ್ಗೆ ಉಲ್ಲೇಖ (1)ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2) ರಲ್ಲಿ ನೀಡಿರುವ ಉತ್ತರವನ್ನು ಪರಿಗಣಿಸಲು 
ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿದ್ದು, ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ 
ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ: 255 ಎಎಂಎಲ್ 07ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗಗುಶಾ: 03 ಎಪಿಎಲ್ 99:10 - 11 /2586, ದಿನಾಂಕ :15ನೇ ಜೂನ್, 2010 
ವಿಷಯ : M /s Shaz Enterprises ಇವರು ದಿನಾಂಕ:14.01.1999 ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ಟುಮಟಿ ಗ್ರಾಮದ 288 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ 

ಖನಿಜಾನ್ವೇಷಣಾ ಲೈಸೆನ್ಸ್ ಅರ್ಜಿ ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ :ಗಭೂಇ: ಗಗುಶಾ:03ಎಪಿಎಲ್ 9910 - 11 ,968 - 69 , 

ದಿನಾಂಕ:20. 04 .2010. 

2 . ಅರ್ಜಿದಾರರ ವಿವರಣೆ ದಿನಾಂಕ:19.05.2010 . 
ಪಸ್ತಾವನೆ: 

M/s Shaz Enterprises ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಟುಮಟಿ ಗ್ರಾಮದ 288 - 00 ಎಕರೆ 
ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಅನ್ವೇಷಣಾ ಲೈಸೆನ್ಸ್ ಕೋರಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ :03 ಎಪಿಎಲ್ 99ನ್ನು 
ಪರಿಶೀಲಿಸಿದೆ. 

ಖನಿಜಾನ್ವೇಷಣಾ ಲೈಸೆನ್ಸ್‌ಗಾಗಿ ಕೋರಿರುವ ಪ್ರದೇಶದ ಸರಿಯಾದ ನಕಾಶೆಯನ್ನು ಸಲ್ಲಿಸುವಂತೆ ಉಲ್ಲೇಖ (1)ರ ಈ 
ಕಛೇರಿ ನೋಟೀಸ್‌ನಲ್ಲಿ ತಿಳಿಸಲಾಗಿದ್ದು, ಅದಕ್ಕೆ ಅರ್ಜಿದಾರರು ಉಲ್ಲೇಖ (2)ರ ತಮ್ಮ ವಿವರಣೆಯಲ್ಲಿ 90 ದಿನಗಳ 
ಕಾಲಾವಕಾಶವನ್ನು ಕೋರಿರುತ್ತಾರೆ. ದಿನಾಂಕ:20 . 04 .2010ರ ಈ ಕಛೇರಿ ನೋಟೀಸ್‌ನಲ್ಲಿ 30 ದಿನಗಳ ಕಾಲಾವಕಾಶವನ್ನು 
ನೀಡಿದ್ದರೂ ಸಹ ಮತ್ತೆ 90 ದಿನಗಳ ಕಾಲಾವಕಾಶವನ್ನು ಕೋರುತ್ತಿರುವುದು ಅರ್ಜಿದಾರರಿಗೆ ಅನ್ವೇಷಣಾ ಲೈಸೆನ್ಸ್ 
ಅರ್ಜಿಯನ್ನು ಮುಂದುವರಿಸಲು ಆಸಕ್ತಿ ಇಲ್ಲವೆಂದು ಪರಿಗಣಿಸಿ, ಕೆಳಕಂಡ ಆದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 

೩೩.೨೧ 
ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಖನಿಜಾನ್ವೇಷಣಾ ಅರ್ಜಿ ಸಂಖ್ಯೆ: 03 ಎಪಿಎಲ್ 99ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗರುಶಾ: 1096 ಎಎಂಎಲ್2006: 10 - 11 / 2588, ದಿನಾಂಕ:15ನೇ ಜೂನ್, 2010 
ವಿಷಯ : ಶ್ರೀ ಎ .ಅಮರೇಶಪ್ಪ ರವರು ದಿನಾಂಕ: 17- 11- 2006ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ರಾಮಘಡ ಗಾಮದ 110 - 00 ಎಕರೆ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ 

ಅರ್ಜಿ ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ:1096 ಎಎಂಎಲ್ 2006 :5659 - 60 ದಿನಾಂಕ:25 - 03 -2010 . 

2 . ಅರ್ಜಿದಾರರ ವಿವರಣೆ ದಿ:31 - 03 - 2010. 


ಪ್ರಸ್ತಾವನೆ : 


ಶ್ರೀ ಎ.ಅಮರೇಶಪ್ಪ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ರಾಮಘಡ ಗಾಮದ 110 - 00 ಎಕರೆ 
ಪ್ರದೇಶದಲ್ಲಿಕಬ್ಬಿಣದ ಅದಿರು & ಮ್ಯಾಂಗನೀಸ್ ಓರ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ: 1096 
ಎಎಂಎಲ್ 2006ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿ 44 AML 05ರ ಪ್ರದೇಶದ ಮೇಲೆ 
ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1)ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2)ರಲ್ಲಿ ನೀಡಿರುವ 
ವಿವರಣೆಯಲ್ಲಿ ಸ್ಥಳದ ಲಭ್ಯತೆ ಬಗ್ಗೆ ಕೋರಿಕೊಂಡು, ಮುಕ್ತ ಪ್ರದೇಶವನ್ನು ಪರಿಗಣಿಸುವಂತೆ ಕೋರಿರುತ್ತಾರೆ. ಪೂರ್ಣ 
ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿದ್ದು, ಸದರಿ ಗಣಿಗುತ್ತಿಗೆ ಅರ್ಜಿಯನ್ನು ಪರಿಗಣಿಸಲು ಸ್ಥಳದ ಲಭ್ಯತೆ ಇಲ್ಲದೇ ಇರುವ 
ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 


ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 -02 -2007ರನ್ವಯ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1096 ಎಎಂಎಲ್ 2006 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು | 
ಸಂಖ್ಯೆ: ಗಭೂಇಗಗುಶಾ:05 ಎಪಿಎಲ್ 2007: 10 - 11 /2590, ದಿನಾಂಕ:15ನೇ ಜೂನ್, 2010 
ವಿಷಯ: ಮೆ : ವಿಐಎಸ್‌ವಿ ಅಲ್ಯುಮಿನಿಯಂ ಕಂ . ಪೈ .ಲಿ., ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ಬಿಜಿಲಮ್ಮಗುಡ್ಡ ಗ್ರಾಮದ 350 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ಅಸೋಸಿಯೇಟೆಡ್ 

ಖನಿಜಕ್ಕಾಗಿ ಸಲ್ಲಿಸಿರುವ ಖನಿಜಾನ್ವೇಷಣಾ ಲೈಸೆನ್ಸ್ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ:ಗಭೂಇ:ಗಗುಶಾ: 05 APL 07 /10 - 11 938- 39 ದಿನಾಂಕ: 20.04. 2010. 

2. ಅರ್ಜಿದಾರರ ವಿವರಣೆ ದಿ:06 - 05 - 2010. 


೩೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಪಸ್ತಾವನೆ : 

ಮೆ : ವಿಐಎಸ್‌ವಿ ಅಲ್ಯುಮಿನಿಯಂ ಕಂ . ಪೈ .ಲಿ., ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಬಿಜಿಲಮ್ಮ ಗುಡ್ಡ 
ಗ್ರಾಮದ 350 ಹೆಕ್ಟೇರ್ ಪ್ರದೇಶದಲ್ಲಿಕಬ್ಬಿಣದ ಅದಿರು ಮತ್ತು ಅಸೋಸಿಯೇಟೆಡ್ ಖನಿಜಕ್ಕಾಗಿ ಅನ್ವೇಷಣಾ ಲೈಸೆನ್ಸ್ ಕೋರಿ 
ಸಲ್ಲಿಸಿರುವ ಅರ್ಜಿ ಸಂಖ್ಯೆ:05 ಎಪಿಎಲ್ 2007ನ್ನು ಪರಿಶೀಲಿಸಿದೆ. 

ಖನಿಜಾನ್ವೇಷಣಾ ಲೈಸೆನ್ಸ್‌ಗಾಗಿ ಕೋರಿರುವ ಪ್ರದೇಶದ ಸರಿಯಾದ ನಕಾಶೆಯನ್ನು ಸಲ್ಲಿಸುವಂತೆ 
ದಿನಾಂಕ:30 - 10 -2007ರಂದು ಅರ್ಜಿದಾರರಿಗೆ ಪತ್ರಬರೆಯಲಾಗಿತ್ತು. ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ನಲ್ಲಿ ಈ ಬಗ್ಗೆ 
ತಿಳಿಸಲಾಗಿದ್ದು , ಅದಕ್ಕೆ ಅರ್ಜಿದಾರರು ಉಲ್ಲೇಖ( 2) ರ ತಮ್ಮ ವಿವರಣೆಯಲ್ಲಿ 60 ದಿನಗಳ ಕಾಲಾವಕಾಶವನ್ನು ಕೋರಿರುತ್ತಾರೆ. 
30 -10 - 2007ರಿಂದ 3ವರ್ಷಗಳಾದರೂ ಪರಿಷ್ಕತ ನಕಾಶೆಯನ್ನು ಸಲ್ಲಿಸುವಲ್ಲಿ ವಿಫಲರಾಗಿರುವ ಕಾರಣ , ಕಾಲಾವಕಾಶ 
ಕೋರಿರುವುದನ್ನು ಅರ್ಜಿದಾರರ ಅನಾಸಕ್ತಿ ಎಂದು ಪರಿಗಣಿಸಿ, ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಖನಿಜಾನ್ವೇಷಣಾ ಅರ್ಜಿ ಸಂಖ್ಯೆ 05 ಎಪಿಎಲ್ 2007ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ .1010 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಣ: ಗಗುಶಾ:982 ಎಎಂಎಲ್‌07:10 - 11 / 2578, ದಿನಾಂಕ:15ನೇ ಜೂನ್, 2010 
ವಿಷಯ : ಮೆ : ಸೌತ್‌ವೆಸ್ಟ್ ಮೈನಿಂಗ್ ಲಿ., ರವರು ದಿನಾಂಕ:18.07 . 2007ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು 

ತಾಲ್ಲೂಕು, ಸುಲ್ತಾನಪುರ ಗ್ರಾಮದ 426 – 786 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ :982 ಎಎಂಎಲ್ 07:17776 - 77 , ದಿನಾಂಕ:12 .03. 2010 . 

- 2. ಅರ್ಜಿದಾರರ ವಿವರಣೆ ದಿ:27 -04- 2010 . 


ಪ್ರಸ್ತಾವನೆ: 


- ಮೆ : ಸೌತ್‌ವೆಸ್ಟ್ ಮೈನಿಂಗ್ ಲಿ., ರವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಸುಲ್ತಾನಪುರ ಗ್ರಾಮದ 426 
786 ಹೆಕ್ಟೇರ್ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:982 ಎಎಂಎಲ್ 
07ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಗಣಿ ಗುತ್ತಿಗೆ ಅನ್ವೇಷಣಾ ಲೈಸೆನ್ಸ್ ಸಂಖ್ಯೆ:3362ರ 
ಪ್ರದೇಶದ ಮೇಲೆ ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ 
(2)ರಲ್ಲಿ ನೀಡಿರುವ ಉತ್ತರವನ್ನು ಪರಿಗಣಿಸಲು ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿದ್ದು, ಸ್ಥಳದ 
ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ :27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ :09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 982 ಎಎಂಎಲ್ 07ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 


೩೩೨೩ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇ: ಗರುಶಾ:188 ಎಎಂಎಲ್ 2005: 10 - 11 /2580, ದಿನಾಂಕ: 15ನೇ ಜೂನ್, 2010 
ವಿಷಯ : ಶ್ರೀ ಹೆಚ್. ಎಂ .ಬಕ್ಕಪ್ಪಯ್ಯ ರವರು ದಿ:14 - 02 - 2005ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ರಾಮಘಡ ರೇಂಜ್ ಗಾಮದ 72 .00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ 

ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ:188 ಎಎಂಎಲ್ 2005 :6042 - 43 ದಿನಾಂಕ:31 - 03 - 2010. 

2. ಅರ್ಜಿದಾರರ ವಿವರಣೆ ದಿ:15 - 04 - 2010 . 


ಪ್ರಸ್ತಾವನೆ: 


- ಶ್ರೀ ಹೆಚ್. ಎಂ . ಬಕ್ಕಪ್ಪಯ್ಯ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ದೇವಗಿರಿ ಗ್ರಾಮದ 72 .00 ಎಕರೆ 
ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ : 188 ಎಎಂಎಲ್ 2005ನ್ನು 
ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಮೆ :ಸ್ಮಯೋರ್ ರವರ ಗುತ್ತಿಗೆ ಪ್ರದೇಶದ ಮೇಲೆ 
ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1)ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2)ರಲ್ಲಿ ನೀಡಿರುವ 
ವಿವರಣೆಯಲ್ಲಿ ಅದ್ಯರ್ಪಿತ ಪ್ರದೇಶವೆಂದು ತಿಳಿಸಿ ಪರಿಗಣಿಸಲು ಕೋರಿದ್ದಾರೆ. ಅರ್ಜಿದಾರರ ಹೇಳಿಕೆಯಂತೆ ಅದ್ಯರ್ಪಿತ 
ಪ್ರದೇಶವೆಂದು ತಿಳಿಸಿ ಪರಿಗಣಿಸಿದರೂ ಸಹ MCR ನಿಯಮ 59 (1) ನ್ನು ಆಕರ್ಷಿಸುವುದರಿಂದ ಅರ್ಜಿದಾರರ ಪಸಕ್ತ 
ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ: 27- 05- 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 188 ಎಎಂಎಲ್ 2005 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗಗುಶಾ:66 ಎಎಂಎಲ್ 2005: 10 - 11 /2582 , ದಿನಾಂಕ:15ನೇ ಜೂನ್, 2010 
ವಿಷಯ : ಶ್ರೀ ಹೆಚ್. ಎಂ .ಕುಮಾರಸ್ವಾಮಿ ರವರು ದಿನಾಂಕ: 06. 01 . 2005ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು 

ತಾಲ್ಲೂಕು, ಸ್ವಾಮಿಮಲೈರೇಂಜ್ ಗ್ರಾಮದ 180 .00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ:66 ಎಎಂಎಲ್ 2005:6681, ದಿನಾಂಕ :22 - 08 - 2007 . 

2. ಅರ್ಜಿದಾರರ ವಿವರಣೆ ದಿ:17 -09 -2007. 
ಪಸ್ತಾವನೆ: 

ಶ್ರೀ ಹೆಚ್. ಎಂ .ಕುಮಾರಸ್ವಾಮಿ ರವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಸ್ವಾಮಿಮಲೈರೇಂಜ್ ಗ್ರಾಮದ 180.00 
ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ: 66 ಎಎಂಎಲ್ 2005ನ್ನು 
ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿಗಳಾದ 16 ಎಎಂಎಲ್ 94 , 127 
ಎಎಂಎಲ್ 80, 337 ಎಎಂಎಲ್ 95 ಮೆ : ಎಂಎಂಎಲ್ ನ ಗ. ಗು. ಸಂ .2629 ಪ್ರದೇಶದ ಮೇಲೆ ಪೂರ್ಣ ಪ್ರಮಾಣದಲ್ಲಿ 
ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2)ರಲ್ಲಿ ನೀಡಿರುವ 
ವಿವರಣೆಯ ನೀಡುತ್ತಾ , ಮುಕ್ತ ಪ್ರದೇಶಕ್ಕೆ ತಮ್ಮ ಅರ್ಜಿಯನ್ನು ಪರಿಗಣಿಸಲು ಕೋರಿರುತ್ತಾರೆ. ಮತ್ತೊಮ್ಮೆ ಪರಿಶೀಲಿಸಲಾಗಿ 


೩೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ 
ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ: 27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 66 ಎಎಂಎಲ್ 2005 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗಗುಶಾ:267 ಎಎಂಎಲ್ 10 :10 - 11 /2584 , ದಿನಾಂಕ:15ನೇ ಜೂನ್, 2010 
ವಿಷಯ : ಶ್ರೀ ಕೆ. ಸಿ. ಸತ್ಯನಾರಾಯಣ ರೆಡ್ಡಿ ರವರು ದಿನಾಂಕ : 02.03.2010 ರಂದು ಬಳ್ಳಾರಿ ಜಿಲ್ಲೆ , ಸಂಡೂರು 

ತಾಲ್ಲೂಕು, NEB ರೇಂಜ್ ನ 24.2 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ರೆಡ್ ಆನ್ಲೈಡ್ 

ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ . 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ : DMG : 267 AML 10:561-62 ದಿನಾಂಕ:03 - 05 - 2010 . 

2 ಅರ್ಜಿದಾರರ ವಿವರಣೆ ದಿ: 21 - 05 - 2010 . 
ಪ್ರಸ್ತಾವನೆ: 

ಶ್ರೀ ಕೆ.ಸಿ. ಸತ್ಯನಾರಾಯಣ ರೆಡ್ಡಿ ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, NEB ರೇಂಜ್ ನ 24 .20 ಹೆಕ್ಟೇರ್ 
ಪ್ರದೇಶದಲ್ಲಿಕಬ್ಬಿಣದ ಅದಿರು ಮತ್ತು ರೆಡ್ ಆನ್ಲೈಡ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:267 
ಎಎಂಎಲ್ 2010ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 13 ಪೂರ್ವ ಅರ್ಜಿಗಳ ಮೇಲೆ ಅತಿವ್ಯಾಪ್ತಿ 
ಯಾಗುತ್ತಿದ್ದು , ಅರ್ಜಿದಾರರು ಉಲ್ಲೇಖಿತ (2) ರ ಪತ್ರದಲ್ಲಿ ನೀಡಿರುವ ವಿವರಣೆಯಲ್ಲಿ 15 ದಿನಗಳೊಳಗೆ ಪರಿಷ್ಕತ ನಕ್ಷೆಯನ್ನು 
ಸಲ್ಲಿಸುವುದಾಗಿ ತಿಳಿಸಿರುತ್ತಾರೆ. ಪರಿಷ್ಕತ ನಕ್ಷೆಯನ್ನು ಸಲ್ಲಿಸಿದರೂ ಸಹ, ಅದು ಅಪೇಕ್ಷಿತ ಪ್ರದೇಶದೊಳಗಡೆಯೇ ಇರಬೇಕಾದ 
ಪ್ರಯುಕ್ತ , ಸದರಿ ಪ್ರದೇಶವನ್ನು ಪರಿಗಣಿಸಲು ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 267 ಎಎಂಎಲ್ 2010ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:586 ಎಎಂಎಲ್ 2005: 10 - 11 /2570, ದಿನಾಂಕ: 15ನೇ ಜೂನ್, 2010 
ವಿಷಯ : M /s. Roopa Enterprises ರವರು ದಿ: 29 - 04 - 2005ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ದೇವಗಿರಿ ಗಾಮದ 12.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು & ಮ್ಯಾಂಗನೀಸ್ ಖನಿಜಕ್ಕಾಗಿ ಸಲ್ಲಿಸಿರುವ 

ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ:586 ಎಎಂಎಲ್ 2005:5938 ದಿನಾಂಕ: 31 - 03 - 2010. 

2 . ಅರ್ಜಿದಾರರ ವಿವರಣೆ ದಿ :07 - 04 - 2010 . 


ಪಿ . ಆರ್ .1011 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೨೫ 
ಪ್ರಸ್ತಾವನೆ: 

M /s. Roopa Enterprises ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ದೇವಗಿರಿ ಗಾಮದ 12 .00 ಎಕರೆ 
ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ: 586 ಎಎಂಎಲ್ 2005ನ್ನು 
ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಮೆ :ಸ್ಮಯೋರ್ ರವರ ಗುತ್ತಿಗೆ ಪ್ರದೇಶದ ಮೇಲೆ 
ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2)ರಲ್ಲಿ ನೀಡಿರುವ 
ವಿವರಣೆಯಲ್ಲಿ ಮೆ :ಸ್ಮಯೋರ್ ಕಂಪನಿಯ ಅಧಿಕಾರಿಗಳಿಂದ ಮುಕ್ತತೆಯನ್ನು ಖಚಿತಪಡಿಸಿ ಕೊಂಡಿರುವುದಾಗಿ ತಿಳಿಸಿದ್ದಾರೆ. 
ಮತ್ತೊಮ್ಮೆ ಪರಿಶೀಲಿಸಲಾಗಿ ಅಪೇಕ್ಷಿತ ಪ್ರದೇಶವು ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಸ್ಥಳದ ಲಭ್ಯತೆ 
ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ: 27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 586 ಎಎಂಎಲ್ 2005 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:1067 ಎಎಂಎಲ್ 2005 : 10 - 11 / 2572 , ದಿನಾಂಕ:15ನೇ ಜೂನ್, 2010 
ವಿಷಯ : ಮೆ : ಸನಾ ಮಿನರಲ್ಸ್ ರವರು ದಿ:06 - 11 - 2006ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ಜೈಸಿಂಗಪುರ ಗ್ರಾಮದ 101.00 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ 

ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ: 1067 ಎಎಂಎಲ್ 2005:5683 -84, ದಿನಾಂಕ:25 - 03 - 2010 . 

2. ಅರ್ಜಿದಾರರ ವಿವರಣೆ ದಿ:15 -04- 2010 . 
ಪ್ರಸ್ತಾವನೆ: 

ಮೆ : ಸನಾ ಮಿನರಲ್ಸ್ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಜೈಸಿಂಗಪುರ ಗ್ರಾಮದ 101. 00 ಹೆಕ್ಟೇರ್ 
ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ:1067 ಎಎಂಎಲ್ 2005 ನ್ನು 
ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಇತರೆ ಪೂರ್ವ ಅರ್ಜಿಗಳಾದ 958 AML 05, 148 AML 
04 , 143 AML 06, 712 AML 06 ಗಳ ಪ್ರದೇಶದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ 
ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2) ರಲ್ಲಿ ನೀಡಿರುವ ವಿವರಣೆಯನ್ನು ಒಪ್ಪಿಕೊಳ್ಳಲು, 
ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1067 ಎಎಂಎಲ್ 2005 ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ , ಬೆಂಗಳೂರು. 


೩೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇ: ಗಗುಶಾ:261 ಎಎಂಎಲ್10 : 10 - 11 / 2574 , ದಿನಾಂಕ:15ನೇ ಜೂನ್, 2010 
ವಿಷಯ : ಮೆ : ಜಿ. ಎಸ್ . ಮಿನರಲ್ಸ್ ರವರು ದಿನಾಂಕ: 25. 02. 2010 ರಂದು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕು, 

NEB ರೇಂಜ್ ನ 175.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ರೆಡ್ ಆನ್ಲೈಡ್ ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG: 261 AML 10:559-60 ದಿನಾಂಕ:03 - 05 - 2010 . 

2 ಅರ್ಜಿದಾರರ ವಿವರಣೆ ದಿ: 21- 05 - 2010 . 
ಪಸ್ತಾವನೆ: 

ಮೆ : ಜಿ .ಎಸ್. ಮಿನರಲ್ಸ್ ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, NEB ರೇಂಜ್ ನ 175.00 ಎಕರೆ 
ಪ್ರದೇಶದಲ್ಲಿಕಬ್ಬಿಣದ ಅದಿರು ಮತ್ತು ರೆಡ್ ಆನ್ಲೈಡ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:261 
ಎಎಂಎಲ್ 2010ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 15 ಪೂರ್ವ ಅರ್ಜಿಗಳ ಪ್ರದೇಶಕ್ಕೆ ಅತಿವ್ಯಾಪ್ತಿ 
ಯಾಗುತ್ತಿದ್ದು, ಅರ್ಜಿದಾರರು ಉಲ್ಲೇಖಿತ ( 2) ರ ಪತ್ರದಲ್ಲಿ ನೀಡಿರುವ ವಿವರಣೆಯಲ್ಲಿ 15 ದಿನಗಳೊಳಗೆ ಪರಿಷ್ಕತ ನಕ್ಷೆಯನ್ನು 
ಸಲ್ಲಿಸುವುದಾಗಿ ತಿಳಿಸಿರುತ್ತಾರೆ. ಪರಿಷ್ಕತ ನಕ್ಷೆಯನ್ನು ಸಲ್ಲಿಸಿದರೂ ಸಹ , ಅದು ಅಪೇಕ್ಷಿತ ಪ್ರದೇಶದೊಳಗಡೆಯೇ ಇರಬೇಕಾದ 
ಪ್ರಯುಕ್ತ , ಸದರಿ ಪ್ರದೇಶವನ್ನು ಪರಿಗಣಿಸಲು ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ: 27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 261 ಎಎಂಎಲ್ 2010ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:1102 ಎಎಂಎಲ್ 2006: 10 - 11 / 2576, ದಿನಾಂಕ:15ನೇ ಜೂನ್, 2010 
ವಿಷಯ: M/s. Parwaz Sponze Iron Pvt.Ltd., ರವರು ದಿನಾಂಕ:20 -11-2006 ರಂದು ಬಳ್ಳಾರಿ ಜಿಲ್ಲೆ , 

ಸಂಡೂರು ತಾಲ್ಲೂಕು, ಇಂಗಳಗಿ ಗ್ರಾಮದ 244 -00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ:1102 ಎಎಂಎಲ್ 2006:5728 - 29 ದಿನಾಂಕ:25 - 03 - 2010 . 

2. ಅರ್ಜಿದಾರರ ವಿವರಣೆ ದಿ:15 - 04 - 2010 . 


ಪ್ರಸ್ತಾವನೆ: 


M /s. Parwaz Sponze Iron Pvt.Ltd ., ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಇಂಗಳಗಿ 
ಗಾಮದ 244 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ: 1102 
ಎಎಂಎಲ್ 2006ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿ 1502 AML 04 , 777AML 05 , 1503 
AML 04, 99 APL 06, Old ML No. 922ರ ಪ್ರದೇಶದ ಮೇಲೆ ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (3) ರ ಈ 
ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2)ರಲ್ಲಿ ಉತ್ತರಿಸುತ್ತಾ, ಎಲ್ಲಾ ಅರ್ಜಿಗಳ ಸಂಯುಕ್ತ ನಕಾಶೆಯನ್ನು 
ಒದಗಿಸುವಂತೆ ಕೋರಿರುತ್ತಾರೆ . ಆದರೆ , ಸಂಯುಕ್ತ ನಕಾಶೆಯನ್ನು ಪೂರೈಸುವ ವ್ಯವಸ್ಥೆ ಇರುವುದಿಲ್ಲ. ಅಪೇಕ್ಷಿತ ಪ್ರದೇಶವು 
ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿದ್ದು, ಸದರಿ ಗಣಿಗುತ್ತಿಗೆ ಅರ್ಜಿಯನ್ನು ಪರಿಗಣಿಸಲು ಸ್ಥಳದ ಲಭ್ಯತೆ ಇಲ್ಲದೇ 
ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೨೭ 
ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 -05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1102 ಎಎಂಎಲ್ 2006ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ .1012 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗರುಶಾ: 265 ಎಎಂಎಲ್10:10 - 11 /2562, ದಿನಾಂಕ: 15ನೇ ಜೂನ್, 2010 
ವಿಷಯ : ಮೆ :ಅಕ್ಷಯ ಮೈನ್ಸ್ & ಮಿನರಲ್ಸ್ ರವರು ದಿನಾಂಕ: 02 .03.2010 ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು 

ತಾಲ್ಲೂಕು, ದೋಣಿಮಲೈ ರೇಂಜ್ ನ 185. 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ರೆಡ್ 

ಆನ್ಲೈಡ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG: 265 AML 10: 580-81 ದಿನಾಂಕ:03 - 05 -2010 . 

2 ಅರ್ಜಿದಾರರ ವಿವರಣೆ ದಿ: 21 - 05 - 2010. 
ಪ್ರಸ್ತಾವನೆ : 

ಮೇ : ಅಕ್ಷಯ ಮೈನ್ಸ್ & ಮಿನರಲ್ಸ್ ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ದೋಣಿಮಲೈ ರೇಂಜ್ ನ 185. 00 
ಎಕರೆ ಪ್ರದೇಶದಲ್ಲಿಕಬ್ಬಿಣದ ಅದಿರು ಮತ್ತು ರೆಡ್ ಆನ್ಲೈಡ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ :265 
ಎಎಂಎಲ್ 2010ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು M/s. MML ಸಂಸ್ಥೆಯ ಗಣಿಗುತ್ತಿಗೆ ಪ್ರದೇಶದ ಮೇಲೆ 
ಅತಿವ್ಯಾಪ್ತಿಯಾಗುತ್ತಿದ್ದು, ಅರ್ಜಿದಾರರು ಉಲ್ಲೇಖಿತ ( 2) ರ ಪತ್ರದಲ್ಲಿ ನೀಡಿರುವ ವಿವರಣೆಯಲ್ಲಿ 15 ದಿನಗಳೊಳಗೆ ಪರಿಷ್ಕೃತ 
ನಕ್ಷೆಯನ್ನು ಸಲ್ಲಿಸುವುದಾಗಿ ತಿಳಿಸಿರುತ್ತಾರೆ . ಆದರೆ , ಅಪೇಕ್ಷಿತ ಪ್ರದೇಶವು M/s. MML ರವರ ಗಣಿಗುತ್ತಿಗೆ ಸಂ.995ರ ಮೇಲೆ 
ಅತಿವ್ಯಾಪ್ತಿಯಾಗುತ್ತಿದ್ದು , ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 265 ಎಎಂಎಲ್ 2010ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗಗುಶಾ:16 ಎಪಿಎಲ್‌99 : 10 - 11 / 2564, ದಿನಾಂಕ :15ನೇ ಜೂನ್, 2010 
ವಿಷಯ : ಮೆ : ನೀಮಾ ಎಂಟರ್ ಪ್ರೈಸಸ್ ಇವರು ದಿನಾಂಕ:05.04 .1999 ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು 

ತಾಲ್ಲೂಕು, ಗಂಗಲಾಪುರ ಗ್ರಾಮದ 225- 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ 

ಸಲ್ಲಿಸಿರುವ ಖನಿಜಾನ್ವೇಷಣಾ ಲೈಸೆನ್ಸ್ ಅರ್ಜಿ ಬಗ್ಗೆ, 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ :ಗಭೂಇ:ಗಗುಶಾ:16 APL 99 /10 - 11, 976 - 77, 

ದಿನಾಂಕ:20 . 04 .2010 . 
2 . ಅರ್ಜಿದಾರರ ವಿವರಣೆ ದಿ: 20 - 05 - 2010. 


೩೩೨೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಪ್ರಸ್ತಾವನೆ : 

ಮೆ : ನೀಮಾ ಎಂಟರ್ ಪ್ರೈಸಸ್ ಇವರು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕು, ಗಂಗಲಾಪುರ ಗ್ರಾಮದ 225 - 00 
ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಅನ್ವೇಷಣಾ ಲೈಸೆನ್ಸ್ ಕೋರಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ:16 ಎಪಿಎಲ್ 


99ನ್ನು ಪರಿಶೀಲಿಸಿದೆ. 


ಖನಿಜಾನ್ವೇಷಣಾ ಲೈಸೆನ್ಸ್‌ಗಾಗಿ ಕೋರಿರುವ ಪ್ರದೇಶದ ಸರಿಯಾದ ನಕಾಶೆಯನ್ನು ಸಲ್ಲಿಸುವಂತೆ ಉಲ್ಲೇಖ (1)ರ ಈ 
ಕಛೇರಿ ನೋಟೀಸ್‌ನಲ್ಲಿ ತಿಳಿಸಲಾಗಿದ್ದು, ಅದಕ್ಕೆ ಅರ್ಜಿದಾರರು ಉಲ್ಲೇಖ (2)ರ ತಮ್ಮ ವಿವರಣೆಯಲ್ಲಿ 90 ದಿನಗಳ 
ಕಾಲಾವಕಾಶವನ್ನು ಕೋರಿರುತ್ತಾರೆ. ದಿನಾಂಕ:20.04.2010ರ ಈ ಕಛೇರಿ ನೋಟೀಸ್‌ನಲ್ಲಿ 30 ದಿನಗಳ ಕಾಲಾವಕಾಶವನ್ನು 
ನೀಡಿದ್ದರೂ ಸಹ ಮತ್ತೆ 90 ದಿನಗಳ ಕಾಲಾವಕಾಶವನ್ನು ಕೋರುತ್ತಿರುವುದು ಅರ್ಜಿದಾರರಿಗೆ ಅನ್ವೇಷಣಾ ಲೈಸೆನ್ಸ್ 
ಅರ್ಜಿಯನ್ನು ಮುಂದುವರಿಸುವಲ್ಲಿ ಆಸಕ್ತಿ ಇಲ್ಲವೆಂದು ಪರಿಗಣಿಸಿ, ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಖನಿಜಾನ್ವೇಷಣಾ ಅರ್ಜಿ ಸಂಖ್ಯೆ 16 ಎಪಿಎಲ್ 99ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂಇಗಗುಶಾ:1016 ಎಎಂಎಲ್ 2006: 10 - 11 / 2566 , ದಿನಾಂಕ:15ನೇ ಜೂನ್, 2010 
ವಿಷಯ : ಮೆ :ಲಕ್ಷ್ಮಿ ಮಿನರಲ್ಸ್ ರವರು ದಿನಾಂಕ : 19 -10 -2006ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ವೆಂಕಟಗಿರಿ ಗಾಮದ 70 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ 

ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ :1016 ಎಎಂಎಲ್ 2006:5700 - 01 ದಿನಾಂಕ:25 - 03 -2010 . 

2 . ಅರ್ಜಿದಾರರ ವಿವರಣೆ ದಿ:30 - 03 - 2010. 
ಪ್ರಸ್ತಾವನೆ: 

ಮೆ : ಲಕ್ಷ್ಮಿ ಮಿನರಲ್ಸ್ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ವೆಂಕಟಗಿರಿ ಗಾಮದ 70 - 00 ಎಕರೆ 
ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ :1016 ಎಎಂಎಲ್ 2006ನ್ನು 
ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿಗಳಾದ 1005 AML 05 , 956 AML 05, 
183 AML 05, 24 AML 01 , 1008 AML 05, 1006 AML 05 , 47 AML 95 ರ ಅರ್ಜಿ ಪ್ರದೇಶದ ಮೇಲೆ 
ಅತಿವ್ಯಾಪ್ತಿಯಾಗುತ್ತಿದ್ದು, ಈ ಬಗ್ಗೆ ಉಲ್ಲೇಖ (1)ರ ಈ ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ಉಲ್ಲೇಖ (2)ರಲ್ಲಿ ನೀಡಿರುವ 
ವಿವರಣೆಯು ಸಮಂಜಸವಾಗಿರುವುದಿಲ್ಲ. ಹಾಗೂ ಗಣಿಗುತ್ತಿಗೆ ಅರ್ಜಿಯನ್ನು ಪರಿಗಣಿಸಲು ಸ್ಥಳದ ಲಭ್ಯತೆ ಇಲ್ಲದೇ ಇರುವ 
ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 -02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 1016 ಎಎಂಎಲ್ 2006ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ , ಬೆಂಗಳೂರು. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 


೩೩೨೯ 


ನಿರ್ದೆಶಕರು , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ: 495 ಎಎಂಎಲ್ 2004:10 - 11 / 2568, ದಿನಾಂಕ:15ನೇ ಜೂನ್, 2010 
ವಿಷಯ : ಶ್ರೀಮತಿ ಎನ್. ಜಿ.ಜ್ಯೋತಿ ರವರು ದಿ :28 - 08 - 2004ರಂದು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕು, 

ನಾರಾಯಣಪುರ ಗ್ರಾಮದ ಸರ್ವೆ ನಂ .99ರಲ್ಲಿ 5.00 ಹೆಕ್ಟೇರ್ ಪ್ರದೇಶದಲ್ಲಿಕಬ್ಬಿಣದ ಅದಿರು ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ, 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ : 495 ಎಎಂಎಲ್ 2004: 24 - 25 , ದಿನಾಂಕ: 01 - 04 - 2010. 

2 . ಅರ್ಜಿದಾರರ ವಿವರಣೆ ದಿ:19 - 03 - 2010 . 
ಪ್ರಸ್ತಾವನೆ: 

ಶೀಮತಿ ಎನ್. ಜಿ.ಜ್ಯೋತಿ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ನಾರಾಯಣಪುರ ಗಾಮದ ಸರ್ವೆ 
ನಂ .99ರಲ್ಲಿ 5.00 ಹೆಕ್ಟೇರ್‌ ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ : 
495 ಎಎಂಎಲ್ 2004 ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಮೆ : ಡೆಕ್ಕನ್ ಮೈನಿಂಗ್ ಸಿಂಡಿಕೇಟ್ ರವರ ಗ. ಗು . 
ಸಂ .2080( ಎ) ರ ಪ್ರದೇಶಕ್ಕೆ ಅತಿವ್ಯಾಪ್ತಿಯಾಗುತ್ತದೆಯೆಂದು ನೀಡಿದ ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ಗೆ 
ಅರ್ಜಿದಾರರು ಉಲ್ಲೇಖ (2) ರಲ್ಲಿ ನೀಡಿರುವ ವಿವರಣೆ ನೀಡುತ್ತಾ, ಅಪೇಕ್ಷಿತ ಪ್ರದೇಶವು ನಾರಾಯಣಪುರದಲ್ಲಿ ಬರುತ್ತಿದ್ದು, 
ಮೆ : ಡೆಕ್ಕನ್ ಮೈನಿಂಗ್ ಸಿಂಡಿಕೇಟ್ ರವರ ಗಣಿಗುತ್ತಿಗೆಯು ದೇವಗಿರಿ ಗ್ರಾಮದಲ್ಲಿ ಬರುವುದಾಗಿ ತಿಳಿಸಿ, ತಮ್ಮ ಅರ್ಜಿಯನ್ನು 
ಮುಂದುವರಿಸಲು ಕೋರಿದ್ದರು. ಮನ: ಪರಿಶೀಲಿಸಲಾಗಿ, ಅಪೇಕ್ಷಿತ ಪ್ರದೇಶವು ಮೆ : ಟಿ. ಎಂ . ಪಿ.ಎಲ್. ರವರು ಅದ್ಯರ್ಪಿಸಿದ 
ಪದೇಶವಾಗಿದ್ದು, ಮಂಜೂರು ಮಾಡಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. ಅದ್ಯರ್ಪಿಸಿದ ಪ್ರದೇಶವನ್ನು ಎಂಸಿಆರ್ 
1960 ನಿಯಮ 59ರನ್ವಯ ಅಧಿಸೂಚಿಸಿದ ನಂತರ ಪರಿಗಣನೆಗೆ ಮುಕ್ತವಾಗುತ್ತದೆ. ಅಲ್ಲಿಯ ವರೆಗೆ ಸದರಿ ಪ್ರದೇಶಕ್ಕೆ 
ಸ್ವೀಕೃತಗೊಂಡ ಅರ್ಜಿಗಳು ಎಂಸಿಆರ್ 1960 ನಿಯಮ 60ರನ್ವಯ Pre - mature ಆಗುತ್ತವೆ. ಆದಕಾರಣ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 -2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 495 ಎಎಂಎಲ್ 2004ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್.1013 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗಗುಶಾ:511 ಎಎಂಎಲ್ 2006: 10 - 11 /2761 , ದಿನಾಂಕ:18ನೇ ಜೂನ್, 2010 
ವಿಷಯ : ಶೀ ಆರ್‌. ವಿನಾಯಕ ರವರು ದಿನಾಂಕ: 25 - 05 - 2006ರಂದು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, 

ದೇವಗಿರಿ ಗ್ರಾಮದ 200 - 00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು & ಮ್ಯಾಂಗನೀಸ್ ಖನಿಜಕ್ಕಾಗಿ 

ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ :511 ಎಎಂಎಲ್ 2006:5641 , ದಿನಾಂಕ:25 - 03 - 2010 . 

2. ಅರ್ಜಿದಾರರ ವಿವರಣೆ ದಿ:16 - 04 - 2010. 
ಪ್ರಸ್ತಾವನೆ : 

ಶೀ ಆರ್‌. ವಿನಾಯಕ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ದೇವಗಿರಿ ಗಾಮದ 200 - 00 ಎಕರೆ 
ಪ್ರದೇಶದಲ್ಲಿ ಕಬ್ಬಿಣದ ಅದಿರು & ಮ್ಯಾಂಗನೀಸ್ ಓರ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ : 511 ಎಎಂಎಲ್ 
2006ನ್ನು ಪರಿಶೀಲಿಸಿದೆ. 


೩೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - 
ಉಲ್ಲೇಖ (1) ರ ಈ ಕಛೇರಿ ನೋಟೀಸ್‌ನಲ್ಲಿ ಸರಿಯಾದ ನಕಾಶೆಗಳನ್ನು ಒದಗಿಸಲು ತಿಳಿಸಲಾಗಿದೆ. ಅರ್ಜಿದಾರರು 
ಉಲ್ಲೇಖ ( 2) ರಲ್ಲಿ ನ್ಯೂನತೆಗಳನ್ನು ಸರಿಪಡಿಸಿ, ಪರಿಷ್ಕತ ನಕ್ಷೆಯನ್ನು ಸಲ್ಲಿಸಿದ್ದು , ಪರಿಶೀಲಿಸಲಾಗಿದೆ. ಅರ್ಜಿದಾರರು 
ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಪೂರ್ವ ಅರ್ಜಿ ML No.1111 ಹಾಗೂ 1131 AML 05, 1128AML 05, 449 AML 
06 ರ ಪ್ರದೇಶದ ಮೇಲೆ ಪೂರ್ಣವಾಗಿ ಅತಿವ್ಯಾಪ್ತಿಯಾಗುತ್ತಿದ್ದು, ಸದರಿ ಗಣಿಗುತ್ತಿಗೆ ಅರ್ಜಿಯನ್ನು ಪರಿಗಣಿಸಲು ಸ್ಥಳದ 
ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 -02- 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 511 ಎಎಂಎಲ್ 2006ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇಗಗುಶಾ:08 ಎಪಿಎಲ್ 2007: 10 - 11 / 2560, ದಿನಾಂಕ:15ನೇ ಜೂನ್, 2010 
ವಿಷಯ : ಮೆ : ವಿಐಎಸ್‌ವಿ ಮೆಟಲ್ಸ್ ಕಂ . ಲಿ., ಇವರು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಮತ್ತು ಸಂಡೂರು ತಾಲ್ಲೂಕು, 

ಮುರುತಲೆಗುಡ್ಡ & ಬಿಜಿಲಮ್ಮಗುಡ್ಡ ಗ್ರಾಮದ 330 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ಇತರೆ 

ಖನಿಜಗಳಿಗಾಗಿ ಸಲ್ಲಿಸಿರುವ ಖನಿಜಾನ್ವೇಷಣಾ ಲೈಸೆನ್ಸ್ ಅರ್ಜಿ ಬಗ್ಗೆ, 
ಉಲ್ಲೇಖ: 1. ಈ ಕಛೇರಿ ಪತ್ರ ಸಂಖ್ಯೆ:ಗಭೂಇ:ಗಗುಶಾ:08ಎಪಿಎಲ್ 07/ 07 - 08, ದಿನಾಂಕ:02 - 11 - 2007. 

2. ಈ ಕಛೇರಿ ನೋಟೀಸ್ ಸಂಖ್ಯೆ : ಗಭೂಇ: ಗಗುಶಾ:08ಎಪಿಎಲ್ 07 /10 - 11 942 - 43 

ದಿನಾಂಕ:20 .04 . 2010 
3. ಅರ್ಜಿದಾರರ ವಿವರಣೆ ದಿ: 05 - 04 - 2010 . 


ಪ್ರಸ್ತಾವನೆ: 


ಮೆ : ವಿಐಎಸ್‌ವಿ ಮೆಟಲ್ಸ್ ಕಂ . ಪ್ರೈ .ಲಿ., ಇವರು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಮತ್ತು ಸಂಡೂರು ತಾಲ್ಲೂಕು, 
ಮುರುತಲೆಗುಡ್ಡ & ಬಿಜಿಲಮ್ಮಗುಡ್ಡ ಗ್ರಾಮದ 330 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ಇತರೆ ಖನಿಜಗಳಿಗಾಗಿ 
ಅನ್ವೇಷಣಾ ಲೈಸೆನ್ಸ್ ಕೋರಿ ಅರ್ಜಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ: 08 ಎಪಿಎಲ್ 2007ನ್ನು ಪರಿಶೀಲಿಸಿದೆ | 

ಖನಿಜಾನ್ವೇಷಣಾ ಲೈಸೆನ್ಸ್‌ಗಾಗಿ ಕೋರಿರುವ ಪ್ರದೇಶದ ಸರಿಯಾದ ನಕಾಶೆಗಳನ್ನು ಸಲ್ಲಿಸುವಂತೆ ಉಲ್ಲೇಖ (1) ರಲ್ಲಿ 
ಅರ್ಜಿದಾರರಿಗೆ ಪತ್ರ ಬರೆಯಲಾಗಿತ್ತು. ಪುನಃ ಉಲ್ಲೇಖ (2) ರ ಈ ಕಛೇರಿ ನೋಟೀಸ್‌ನಲ್ಲಿ ಈ ಬಗ್ಗೆ ತಿಳಿಸಲಾಗಿದ್ದು, ಅದಕ್ಕೆ 
ಅರ್ಜಿದಾರರು ಉಲ್ಲೇಖ (3) ರ ತಮ್ಮ ವಿವರಣೆಯಲ್ಲಿ 60 ದಿನಗಳ ಕಾಲಾವಕಾಶವನ್ನು ಕೋರಿರುತ್ತಾರೆ. 3 ವರ್ಷಗಳಾದರೂ 
ಪರಿಷ್ಕೃತ ನಕಾಶೆಯನ್ನು ಸಲ್ಲಿಸುವಲ್ಲಿ ವಿಫಲರಾಗಿರುವ ಕಾರಣ , ಕಾಲಾವಕಾಶ ಕೋರಿರುವುದನ್ನು ಅರ್ಜಿದಾರರ ಅನಾಸಕ್ತಿ 
ಎಂದು ಪರಿಗಣಿಸಿ, ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 -1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ:09 -02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಖನಿಜಾನ್ವೇಷಣಾ ಅರ್ಜಿ ಸಂಖ್ಯೆ 08 ಎಪಿಎಲ್ 2007ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 


ಪಿ . ಆರ್ .1014 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೩೧ 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:2340 ಎಎಂಎಲ್ 2007: 10 - 11 /4699 , ದಿನಾಂಕ:18ನೇ ಜೂನ್, 2010 
ವಿಷಯ : ಶೀ ಎಂ . ಡಿ.ರಮೇಶ್ ಇವರು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕು, ದೇವಗಿರಿ ಗಾಮದ 86- 00 ಎಕರೆ 

ಪ್ರದೇಶದಲ್ಲಿ ಐರನ್ ಓರ್ ಮತ್ತು ಮ್ಯಾಂಗನೀಸ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ . 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG/2340 AML 07 / 09 - 10 / 3906 - 07, ದಿನಾಂಕ: 28 - 01 -2010 . 
ಪ್ರಸ್ತಾವನೆ: 

ಶ್ರೀ ಎಂ . ಡಿ.ರಮೇಶ್ ಇವರು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕು, ದೇವಗಿರಿ ಗ್ರಾಮದ 86 - 00 ಎಕರೆ 
ಪ್ರದೇಶದಲ್ಲಿಐರನ್ ಓರ್ ಮತ್ತು ಮ್ಯಾಂಗನೀಸ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ: 2340 
ಎಎಂಎಲ್ 2007 ಅನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ದಿನಾಂಕ: 22 - 12 - 2009ರಂದು ಸಲ್ಲಿಸಿರುವ ಪರಿಷ್ಕತ ನಕಾಶೆಯ ಪ್ರದೇಶವು, ಗಣಿಗುತ್ತಿಗೆಗಾಗಿ ಕೋರಿ 
ದಿನಾಂಕ: 05 - 09 - 2007ರಂದು ಅರ್ಜಿ ಜೊತೆ ಸಲ್ಲಿಸಿರುವ ಮೂಲ ನಕಾಶೆಯ ಪ್ರದೇಶದ ಹೊರಗಡೆ ಬರುತ್ತಿರುವುದು 
ರೇಖಾನಕ್ಷೆ ವಿಭಾಗದಲ್ಲಿ ನಡೆಸಿದ ಪರಿಶೀಲನೆಯಿಂದ ತಿಳಿದುಬಂದಿರುತ್ತದೆ. ಆದರೆ, ಅರ್ಜಿದಾರರು ಸರ್ವೆ ನಂಬರುಗಳ 
ಬದಲಾವಣೆಯಾಗಿರುತ್ತದೆಯೆಂದು ತಮ್ಮ ವಿವರಣೆಯಲ್ಲಿ ತಿಳಿಸಿರುತ್ತಾರೆ. ಸರ್ವೆ ನಂಬರುಗಳ ಬದಲಾವಣೆಯಾದರೂ ಸಹಿತ 
ಪದೇಶ ಬದಲಾವಣೆಯಾಗಲಾರದು. ಅಲ್ಲದೆ, ಚಾಲ್ತಿಯಲ್ಲಿರುವ ಗಣಿ ಗುತ್ತಿಗೆ ಸಂ .1179ರ ಪ್ರದೇಶಕ್ಕೆ ಅತಿವ್ಯಾಪ್ತಿಯಾಗುತ್ತಿದೆ. 

ಅರ್ಜಿದಾರರು ತಮ್ಮ ಮನವಿಯಲ್ಲಿ ನೀಡಿರುವ ವಿವರಣೆಯು ಸಮಂಜಸವಾಗಿಲ್ಲದಿರುವುದರಿಂದ, ಸದರಿ 
ಪ್ರದೇಶದಲ್ಲಿಗಣಿಗುತ್ತಿಗೆಗೆ ಅನುಮತಿ ನೀಡಲು ಅವಕಾಶ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ: 27 -05 - 1995ರನ್ವಯ ನಿರ್ದೆಶಕರು ಗಣಿ ಮತ್ತು 
ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 2340 
ಎಎಂಎಲ್ 2007, ಅರ್ಜಿಯನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:2337 ಎಎಂಎಲ್ 2007: 10 - 11 /4696 , ದಿನಾಂಕ:18ನೇ ಜೂನ್, 2010 
ವಿಷಯ : ಶ್ರೀ ಎಸ್. ಉಮೇಶ್ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ದೇವಗಿರಿ ಗಾಮದ 86 - 00 ಎಕರೆ 

ಪ್ರದೇಶದಲ್ಲಿ ಐರನ್ ಓರ್ ಮತ್ತು ಮ್ಯಾಂಗನೀಸ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ:1. ಈ ಕಛೇರಿ ನೋಟೀಸ್ ಸಂಖ್ಯೆ: DMG/2337 AML 07 /09- 10 /13910 - 117 ದಿನಾಂಕ:28- 01- 2010 . 
ಪ್ರಸ್ತಾವನೆ : 

ಶ್ರೀ ಎಸ್. ಉಮೇಶ್ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ದೇವಗಿರಿ ಗಾಮದ 86 - 00 ಎಕರೆ 
ಪ್ರದೇಶದಲ್ಲಿಐರನ್ ಓರ್ ಮತ್ತು ಮ್ಯಾಂಗನೀಸ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:2337 ಎಎಂಎಲ್ 
2007 ಅನ್ನು ಪರಿಶೀಲಿಸಿದೆ . 

ಅರ್ಜಿದಾರರು ದಿನಾಂಕ:22 - 12 -2009ರಂದು ಸಲ್ಲಿಸಿರುವ ಪರಿಷ್ಕತ ನಕಾಶೆಯ ಪ್ರದೇಶವು, ಗಣಿಗುತ್ತಿಗೆಗಾಗಿ ಕೋರಿ 
ದಿನಾಂಕ:05 - 09 - 2007ರಂದು ಅರ್ಜಿ ಜೊತೆ ಸಲ್ಲಿಸಿರುವ ಮೂಲ ನಕಾಶೆಯ ಪ್ರದೇಶದ ಹೊರಗಡೆ ಬರುತ್ತಿರುವುದು 
ರೇಖಾನಕ್ಷೆ ವಿಭಾಗದಲ್ಲಿ ನಡೆಸಿದ ಪರಿಶೀಲನೆಯಿಂದ ತಿಳಿದುಬಂದಿರುತ್ತದೆ. ಆದರೆ, ಅರ್ಜಿದಾರರು ಸರ್ವೆ ನಂಬರುಗಳ 
ಬದಲಾವಣೆಯಾಗಿರುತ್ತದೆಯೆಂದು ತಮ್ಮ ವಿವರಣೆಯಲ್ಲಿ ತಿಳಿಸಿರುತ್ತಾರೆ. ಸರ್ವೆ ನಂಬರುಗಳ ಬದಲಾವಣೆಯಾದರೂ ಸಹಿತ 
ಪ್ರದೇಶ ಬದಲಾವಣೆಯಾಗಲಾರದು. ಅಲ್ಲದೆ, ಚಾಲ್ತಿಯಲ್ಲಿರುವ ಗಣಿ ಗುತ್ತಿಗೆ ಸಂ .1179ರ ಪ್ರದೇಶಕ್ಕೆ ಅತಿವ್ಯಾಪ್ತಿಯಾಗುತ್ತಿದೆ. 


ರ 


೩೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಅರ್ಜಿದಾರರು ತಮ್ಮ ಮನವಿಯಲ್ಲಿ ನೀಡಿರುವ ವಿವರಣೆಯು ಸಮಂಜಸವಾಗಿಲ್ಲದಿರುವುದರಿಂದ, ಸದರಿ 
ಪ್ರದೇಶದಲ್ಲಿ ಗಣಿಗುತ್ತಿಗೆಗೆ ಅನುಮತಿ ನೀಡಲು ಅವಕಾಶ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995ರನ್ವಯ ನಿರ್ದೆಶಕರು ಗಣಿ ಮತ್ತು 
ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 2337 
ಎಎಂಎಲ್ 2007, ಅರ್ಜಿಯನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ .1028 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಆಗಗುಶಾ:152 ಎಎಂಎಲ್ 94 : 10 - 11 / 2533, ದಿನಾಂಕ:4ನೇ ಜೂನ್, 2010 
ವಿಷಯ : ಶೀ ಅಸ್ಗರ್ ಖಾನ್ ರವರು ದಿನಾಂಕ: 14 - 09 - 1994 ರಂದು ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ತಾಲ್ಲೂಕು, 

ಹಾರವನಹಳ್ಳಿ ಗ್ರಾಮದಲ್ಲಿ 708.26 ಎಕರೆ ಪ್ರದೇಶದಲ್ಲಿ ಕ್ವಾಡ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ 

ಅರ್ಜಿ ಬಗ್ಗೆ . 
ಉಲ್ಲೇಖ: ಈ ಕಛೇರಿ ಸೂಚನಾ ಪತ್ರ ಸಂಖ್ಯೆ: DMG: 152 AML 94 : 751 ದಿನಾಂಕ: 24 - 04 - 2008. 
ಪಸ್ತಾವನೆ: 

ಶೀ ಅಸ್ಗರ್ ಖಾನ್ ರವರು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು, ಹೊಸಪೇಟೆ ತಾಲ್ಲೂಕು, ಹಾರವನಹಳ್ಳಿ 
ಗಾಮದಲ್ಲಿ 708.26 ಎಕರೆ ಪ್ರದೇಶದಲ್ಲಿ ಕ್ವಾಡ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ:152 ಎಎಂಎಲ್ 
1994ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶದ ಬಗ್ಗೆ ಅರಣ್ಯ ಇಲಾಖೆಯಿಂದ ಯಾವುದೇ ಪ್ರತಿಕ್ರಿಯೆ 
ಬಂದಿಲ್ಲವೆಂಬ ಕಾರಣಕ್ಕಾಗಿ ಉಲ್ಲೇಖ (1) ರ ಈ ಕಛೇರಿ ಸೂಚನಾ ಪತ್ರ ಜಾರಿ ಮಾಡಿ, ಅರ್ಜಿದಾರರಿಂದ ವಿವರಣೆಯನ್ನು 
ಕೋರಲಾಗಿತ್ತು. ಆದರೆ , ಅರ್ಜಿದಾರರಿಂದ ವಿವರಣೆ ಬಂದಿರುವುದಿಲ್ಲ. ಆದುದರಿಂದ ಅರ್ಜಿಯನ್ನು ಮುಂದುವರಿಸಲು 
ಅರ್ಜಿದಾರರಿಗೆ ಆಸಕ್ತಿ ಇಲ್ಲವೆಂದು ಭಾವಿಸಿ, ಕೆಳಕಂಡ ಆದೇಶ 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ:27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 152 ಎಎಂಎಲ್ 1994ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ. ಆರ್. 930 | 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ನಿರ್ದೆಶಕರು , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ : ಗಭೂ : ಗರುಶಾ:960 ಎಎಂಎಲ್ 2008: 10 - 11 / 2541 , ದಿನಾಂಕ:4ನೇ ಜೂನ್, 2010 
ವಿಷಯ : Sri Ataur Rahaman A. Shaik ರವರು ಬಳ್ಳಾರಿ ಜಿಲ್ಲೆ , ಸಂಡೂರು ತಾಲ್ಲೂಕಿನ 40 - 00 ಎಕರೆ 

ಪ್ರದೇಶದಲ್ಲಿ ಕಬ್ಬಿಣದ ಅದಿರು & ಮ್ಯಾಂಗನೀಸ್ ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್ ಸಂಖ್ಯೆ : DMG: 960 AML 08 :15233 - 34 ದಿನಾಂಕ:11- 02 -2010 . 

2 . ಅರ್ಜಿದಾರರ ವಿವರಣೆ ದಿ:20 - 03 - 2010. 


ಪ್ರಸ್ತಾವನೆ: 


Sri Ataur Rahaman A. Shaik ಇವರು ಬಳ್ಳಾರಿ ಜಿಲ್ಲೆ , ಕೂಡ್ಲಿಗಿ ತಾಲ್ಲೂಕು ಸಂಡೂರು ತಾಲ್ಲೂಕಿನ 40 - 00 ಎಕರೆ 
ಪ್ರದೇಶದಲ್ಲಿ ಕಬ್ಬಿಣದ ಅದಿರು & ಮ್ಯಾಂಗನೀಸ್ ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ :960 ಎಎಂಎಲ್ 
2008ನ್ನು ಪರಿಶೀಲಿಸಿದೆ. ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು 52 AML 08, 29 APL 82, 1177 


P 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೩೩ 
AML 85 ಮತ್ತು Old ML area of Sri Venkataswamy Naidu ಪದೇಶದ ಮೇಲೆ ಅತಿವ್ಯಾಪ್ತಿಯಾಗುತ್ತಿದೆ. ಉಲ್ಲೇಖಿತ ಈ 
ಕಛೇರಿ ನೋಟೀಸ್‌ಗೆ ಅರ್ಜಿದಾರರು ದಿನಾಂಕ: 20 - 03 - 2010ರ ಪತ್ರದಲ್ಲಿ ಉತ್ತರ ನೀಡಿ, Value addition ಬಗ್ಗೆ proposal 
ತಯಾರಿಸುತ್ತಿದ್ದು, ತಮ್ಮ ಅರ್ಜಿಯನ್ನು ಪರಿಗಣಿಸ ಬೇಕೆಂದು ಕೋರಿರುತ್ತಾರೆ. ಆದರೆ , ಅಪೇಕ್ಷಿತ ಪ್ರದೇಶವು ಮೂರು ಪೂರ್ವ 
ಅರ್ಜಿಗಳ ಮತ್ತು ಅವಧಿ ಮುಗಿದ ಗುತ್ತಿಗೆ ಪ್ರದೇಶಕ್ಕೆ ಅತಿವ್ಯಾಪ್ತಿಯಾಗುತ್ತಿರುವುದರಿಂದ ಪರಿಗಣಿಸಲು ಸ್ಥಳದ ಲಭ್ಯತೆ 
ಇರುವುದಿಲ್ಲ. ಅಂತೆಯೇ ಕೆಳಕಂಡ ಆದೇಶ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 03 ಎಂಎಂಎಂ 95 ದಿನಾಂಕ: 27 - 05 - 1995 ಮತ್ತು ಸಿಐ 214 ಎಂಎಂಎಂ 
2006 ದಿನಾಂಕ: 09 - 02 - 2007ರನ್ವಯ ನಿರ್ದೆಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 960 ಎಎಂಎಲ್ 2008ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ 
ತಿರಸ್ಕರಿಸಲಾಗಿದೆ. 

ನಿರ್ದೆಶಕರು 
ಪಿ . ಆರ್ . 952 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 

ಕರ್ನಾಟಕ ವಿಧಾನ ಪರಿಷತ್ತು 
ವಿಧಾನ ಪರಿಷತ್ತಿನ ಸಚಿವಾಲಯ , ಅಂಚೆ ಪೆಟ್ಟಿಗೆ ಸಂಖ್ಯೆ:5079, ವಿಧಾನಸೌಧ, ಬೆಂಗಳೂರು- 560 001 

ಸಂಖ್ಯೆ : ಕವಿಪ / ಶಾರಶಾ / 138/ ಇತರೆ /2008, ಬೆಂಗಳೂರು, ದಿನಾಂಕ:21ನೇ ಜುಲೈ , 2010 
ವಿಷಯ : ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ವೀರಕುಮಾರ್ ಅಪ್ಪಾಸೋ ಪಾಟೀಲ್ ಇವರ ವಿಳಾಸ 

ಬದಲಾವಣೆಯ ಬಗ್ಗೆ. 
ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ವೀರಕುಮಾರ್ ಅಪ್ಪಾಸೋ ಪಾಟೀಲ ರವರ ಹೆಸರಿಗೆ ಕಳುಹಿಸುವ 
ಎಲ್ಲಾ ಪತ್ರ ಹಾಗೂ ಮಾಹಿತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿಕೊಡಬೇಕೆಂದು ಕೋರಿರುವ ಹಿನ್ನಲೆಯಲ್ಲಿ, ವಿಳಾಸ 
ಬದಲಾವಣೆ ಬಗ್ಗೆ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ಎಲ್ಲಾ ಇಲಾಖೆಗಳ ಮಾಹಿತಿಗಾಗಿ ರವಾನಿಸಲು ಕ್ರಮ ಕೈಗೊಳ್ಳಬೇಕೆಂದು 
ಕೋರಲು ನಿರ್ದೆಶಿತನಾಗಿದ್ದೇನೆ. 

ಶ್ರೀ ವೀರಕುಮಾರ್ ಅಪ್ಪಾಸೋ ಪಾಟೀಲ 
ವಿಧಾನ ಪರಿಷತ್ತಿನ ಸದಸ್ಯರು, 
# 1104 ,ಅಯಾಡ್ಲೆಲಿಂಗ್‌ಟನ್ ಅಪಾರ್ಟ್‌ಮೆಂಟ್ಸ್, 
ನಂ.1, 1ನೇ ಮುಖ್ಯರಸ್ತೆ, ಲೊಟ್ಟೆಗೊಲ್ಲಹಳ್ಳಿ , ಡಾಲರ್ ಕಾಲೋನಿ, 
ಆರ್‌. ಎಂ . ವಿ. 2ನೇ ಹಂತ, ಬೆಂಗಳೂರು-560 094. 

ಎನ್. ಬಾಲಗುರು 
ಪಿ . ಆರ್ .1176 

ಅಧೀನ ಕಾರ್ಯದರ್ಶಿ, 

ಕರ್ನಾಟಕ ವಿಧಾನ ಪರಿಷತ್ತು. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) ರವರ ಕಛೇರಿ, ಬೃಹತ್ ಕಾಮಗಾರಿ ವಿಭಾಗ, ಕ. ವಿ. ಪ್ರ.ನಿ. ನಿ. 
2ನೇ ಮಹಡಿ, ಹನುಮಂತಪ್ಪ ಕಟ್ಟಡ, ಪಿ.ಬಿ. ರಸ್ತೆ , ದಾವಣಗೆರೆ 

ಪ್ರಕಟಣೆ 
ಸಂಖ್ಯೆ ; ಕಾ . ನಿ. ಇಂ .( ವಿ ) ಬೃ . ಕಾ . ವಿ/ ದಾ :1271 - 73, ದಿನಾಂಕ:24ನೇ ಜುಲೈ, 2010 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯಿದೆ 2003ರ ಸೆಕ್ಷನ್ 67ರಡಿಯಲ್ಲಿ 
ಯೋಜನೆಗಳನ್ನು ರೂಪಿಸಿದೆ ಮತ್ತು ಇದೇ ಕಾಯಿದೆ ಸೆಕ್ಷನ್ 67(2) ರನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ 
ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಇಲ್ಲಿ ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
1) ಯೋಜನೆಯ ಹೆಸರು: ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕು, ನೀಲಗುಂದದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 
220/ 66/11 ಕೆ. ವಿ. ವಿದ್ಯುತ್ ಉಪಕೇಂದ್ರಕ್ಕೆ ಹಾಲಿ ಇರುವ ಗುತ್ತೂರು- ಇಟಗಿ 220 ಕೆ. ವಿ. ಒಂಟಿ ಮಾರ್ಗದಿಂದ ಉದ್ದೇಶಿತ 
ನೀಲಗುಂದ 220 /66 /11 ಕೆ. ವಿ . ವಿದ್ಯುತ್ ಉಪಕೇಂದ್ರಕ್ಕೆ 3.44 ಕಿ. ಮೀ . ಉದ್ದದ 220 ಕೆ. ವಿ . ಜೋಡಿ ಮಾರ್ಗ 
ನಿರ್ಮಿಸುವುದು. 

ಉದ್ದೇಶಿತ ಮಾರ್ಗದ ಉದ್ದ: 3. 44 ಕಿ. ಮೀ . 
ಅಂದಾಜು ವೆಚ್ಚ ರೂ . : 230. 05 ಲಕ್ಷಗಳು. 

ಹಾದು ಹೋಗುವ ಹಳ್ಳಿಗಳು: ಮಚ್ಚಿಹಳ್ಳಿ , ಗುರುಸಂದ್ರ, ಬೈರಪುರ, ನೀಲಗುಂದ ಸರಹದ್ದಿನಲ್ಲಿ ಹಾದುಹೋಗುವುದು. 
2) ಯೋಜನೆಯ ಹೆಸರು: ಉದ್ದೇಶಿತ 66 ಕೆ. ವಿ. ಜೋಡಿ ಮಾರ್ಗವನ್ನು ಡಿ.ಸಿ. ಗೋಪುರದ ಮೇಲೆ ದಾವಣಗೆರೆ ಜಿಲ್ಲೆ , 
ಹರಪನಹಳ್ಳಿ ತಾಲ್ಲೂಕಿನಲ್ಲಿ ನೀಲಗುಂದದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 220 /66 /11 ಕೆ. ವಿ. ಉಪಕೇಂದ್ರದಿಂದ ದಾವಣಗೆರೆ 
ಹರಪನಹಳ್ಳಿ 66 ಕೆ. ವಿ . ಒಂಟಿ ಮಾರ್ಗದ ಹಾಲಿ ಗೋಪುರದ ಸಂಖ್ಯೆ :361ಎ ವರೆಗೆ 0 . 62 ಕಿ. ಮೀ . ಉದ್ದದ ವಿದ್ಯುತ್ 
ಮಾರ್ಗ ನಿರ್ಮಿಸುವುದು. 

ಉದ್ದೇಶಿತ ಮಾರ್ಗದ ಉದ್ದ: 0. 62 ಕಿ. ಮೀ . 
ಅಂದಾಜು ವೆಚ್ಚ ರೂ . 33 .49 ಲಕ್ಷಗಳು . 

ಹಾದು ಹೋಗುವ ಹಳ್ಳಿಗಳು: ನೀಲಗುಂದ ಸರಹದ್ದಿನಲ್ಲಿ ಹಾದು ಹೋಗುವುದು. 
3) ಯೋಜನೆಯ ಹೆಸರು: ಉದ್ದೇಶಿತ 66 ಕೆ.ವಿ . ಒಂಟಿ ಮಾರ್ಗವನ್ನು ಡಿ. ಸಿ. ಗೋಪುರದ ಮೇಲೆ ದಾವಣಗೆರೆ ಜಿಲ್ಲೆ , 
ಹರಪನಹಳ್ಳಿ ತಾಲ್ಲೂಕಿನ ನೀಲಗುಂದದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 220/ 66/11 ಕೆ. ವಿ. ಉಪಕೇಂದ್ರದಿಂದ ಹಾಲಿ ಇರುವ 
ಹಲವಾಗಿಲು 66 ಕೆ.ವಿ. ಒಂಟಿ ಮಾರ್ಗಕ್ಕೆ 3.97 ಕಿ. ಮೀ . ಉದ್ದದ ವಿದ್ಯುತ್ ಮಾರ್ಗವನ್ನು ನಿರ್ಮಿಸುವುದು. 

ಉದ್ದೇಶಿತ ಮಾರ್ಗದ ಉದ್ದ: 3.97 ಕಿ. ಮೀ . 
ಅಂದಾಜು ವೆಚ್ಚ ರೂ .: 84. 02 ಲಕ್ಷಗಳು . 

ಹಾದು ಹೋಗುವ ಹಳ್ಳಿಗಳು: ನೀಲಗುಂದ, ಜಿ.ದೊಡ್ಡಪುರ ಸರಹದ್ದಿನಲ್ಲಿ ಹಾದು ಹೋಗುವುದು. 
4) ಯೋಜನೆ ಹೆಸರು: ಉದ್ದೇಶಿತ 66 ಕೆ. ವಿ ಮಾನೋ ವೋಲ್ವೇಜ್ ಮಾರ್ಗವನ್ನು ಭಾಗಶಃ ಎಂ .ಸಿ. ಗೋಪುರ ಮತ್ತು 
ಭಾಗಶಃ ಡಿ.ಸಿ. ಗೋಪುರಗಳ ಮೇಲೆ ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕಿನ ನೀಲಗುಂದದಲ್ಲಿ ನಿರ್ಮಿಸಲು 
ಉದ್ದೇಶಿಸಿರುವ 220 /66/11 ಕೆ. ವಿ . ವಿದ್ಯುತ್ ಉಪಕೇಂದ್ರದಿಂದ ಹಾಲಿ ಇರುವ ದಾವಣಗೆರೆ - ಹರಪನಹಳ್ಳಿ 66 ಕೆ. ವಿ . ಒಂಟಿ 
ಮಾರ್ಗಕ್ಕೆ 0.89 ಕಿ. ಮೀ . ಉದ್ದದ ವಿದ್ಯುತ್ ಮಾರ್ಗವನ್ನು ನಿರ್ಮಿಸುವುದು. 

ಉದ್ದೇಶಿತ ಮಾರ್ಗದ ಉದ್ದ: 0.89 ಕಿ. ಮೀ . 
ಅಂದಾಜು ವೆಚ್ಚ ರೂ .: 109. 59 ಲಕ್ಷಗಳು. 

ಹಾದು ಹೋಗುವ ಹಳ್ಳಿಗಳು: ನೀಲಗುಂದ ಸರಹದ್ದಿನಲ್ಲಿ ಹಾದು ಹೋಗುವುದು. 
5) ಯೋಜನೆಯ ಹೆಸರು: ಉದ್ದೇಶಿತ 66ಕೆ.ವಿ . ಒಂಟಿ ಮಾರ್ಗವನ್ನು ಡಿ.ಸಿ. ಗೋಪುರದ ಮೇಲೆ ದಾವಣಗೆರೆ ಜಿಲ್ಲೆ. 
ಹರಪನಹಳ್ಳಿ ತಾಲ್ಲೂಕಿನಲ್ಲಿ ನೀಲಗುಂದದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 220/ 66 /11 ಕೆ.ವಿ. ಉಪಕೇಂದ್ರದಿಂದ ಹಾಲಿ 
ಇರುವ 66 /11 ಕೆ. ವಿ. ಪಲ್ಲಾಗಟ್ಟೆ ಉಪಕೇಂದ್ರದವರೆಗೆ 24.13 ಕಿ. ಮೀ . ಉದ್ದದ ವಿದ್ಯುತ್ ಮಾರ್ಗವನ್ನು ನಿರ್ಮಿಸುವುದು. 

ಉದ್ದೇಶಿತ ಮಾರ್ಗದ ಉದ್ದ: 24.13 ಕಿ. ಮೀ . 
ಅಂದಾಜು ವೆಚ್ಚ ರೂ .: 405.52 ಲಕ್ಷಗಳು. 

ಹಾದು ಹೋಗುವ ಹಳ್ಳಿಗಳು: ನೀಲಗುಂದ, ಬೈರಪುರ , ಮಚ್ಚಿಹಳ್ಳಿ, ಚಿರಸ್ತಾತಹಳ್ಳಿ, ಗುಂಡಿಹಟ್ಟಿ, ಯಡೆಹಳ್ಳಿ, 
ಅಲಿಗನ್ನಿಕೆರೆ , ಬಿಕ್ಕಿಕಟ್ಟೆ, ಕೊರಚರಹಟ್ಟಿ, ವದ್ದರಹಳ್ಳಿ, ಹಲ್ಲಿಕೆರೆ , ತಾಂಡಾ, ಕಂಚಿಕೆರೆ, ಮನಬಾಗಪ್ಪಾ ಸರಹದ್ದಿನಲ್ಲಿ ಹಾದು 
ಹೋಗುವುದು. 
6) ಯೋಜನೆಯ ಹೆಸರು: ಹಾಲಿ ಇರುವ ದಾವಣಗೆರೆ - ಚಿತ್ರದುರ್ಗ ನಂ - 2, 66 ಕೆ. ವಿ. ಎಸ್. ಸಿ. ಮಾರ್ಗದಲ್ಲಿನ ವಾಹಕ 
ಮತ್ತು ಟವರ್‌ಗಳನ್ನು ತೆಗೆದು ಡಿ.ಸಿ. ಟವರ್‌ಗಳ ಮೇಲೆ ಕಯೋಟ್ ವಾಹಕ ಎಳೆದು 55. 697 ಕಿ. ಮೀ . ಉದ್ದದ 66 ಕೆ.ವಿ . 
ಮಾರ್ಗವನ್ನು ( ಹಾಲಿ ಮಾರ್ಗದ ಮೊಗಸಾಲೆಯಲ್ಲಿ) ನಿರ್ಮಿಸುವುದು . 

ಉದ್ದೇಶಿತ ಮಾರ್ಗದ ಉದ್ದ: 55. 697 ಕಿ. ಮೀ . 
ಅಂದಾಜು ವೆಚ್ಚ ರೂ .: 771.90 ಲಕ್ಷಗಳು . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೩೫ 
ಹಾದು ಹೋಗುವ ಹಳ್ಳಿಗಳು : ದಾವಣಗೆರೆ, ಅವರೆಗೆರೆ, ಪಮಾನಕೆರೆ, ದಾವಣಗೆರೆ, ತಲೇನಹಳ್ಳಿ , ಕಲಪನಹಳ್ಳಿ, 
ಚೆಟಬಾಲಾನಹಳ್ಳಿ, ಗೊಲ್ಲರಹಳ್ಳಿ , ಮಲ್ಲೂರಹಳ್ಳಿ, ಮಸುತ್ತಿನಹಳ್ಳಿ , ಕರಿಲೊಕ್ಕನಹಳ್ಳಿ, ಕೊಗ್ಗನೂರು, ಶಿದನೂರು, ನೆರಟಗಿ, 
ಅನಗೋಡು, ಅಲವರ್ತಿ, ಹೆಬ್ಬಾಳ್ , ಹುಣಸೆಕಟ್ಟೆ, ಹೆಗ್ಗರಿ, ಕಲಹಳ್ಳಿ, ಗೊಲ್ಲರಹಟ್ಟಿ, ಚಿಕ್ಕಬೆನ್ನೂರು, ಸಿರಿಗೆರೆ, ಗೌರಮ್ಮನಹಳ್ಳಿ , 
ವಿಜಯಪುರ -ಗೊಲ್ಲರಹಟ್ಟಿ, ಬೆಲ್ಲಗಟ್ಟಿ, ಸದರಹಳ್ಳಿ, ಮರಗಟ್ಟ, ಗುಲೆನಹಳ್ಳಿ, ಶಿವಬಾರ, ಗುತಿನಾಡು, ಶಿವಬಾಗಿ, ಚಿತ್ರದುರ್ಗ. 
7) ಯೋಜನೆಯ ಹೆಸರು: ಹಾಲಿ ಇರುವ ದಾವಣಗೆರೆ- ಚಿತ್ರದುರ್ಗ ನಂ -1, 66 ಕೆ.ವಿ . ಎಸ್. ಸಿ. ಮಾರ್ಗದಲ್ಲಿನ ವಾಹಕ ಮತ್ತು 
ಟವರ್‌ಗಳನ್ನು ತೆಗೆದು ಡಿ. ಸಿ. ಟವರ್‌ಗಳ ಮೇಲೆ ಕಯೋಟ್ ವಾಹಕ ಎಳೆದು 53 .843 ಕಿ. ಮೀ . ಉದ್ದದ 66 ಕೆ. ವಿ.. 
ಮಾರ್ಗವನ್ನು ( ಹಾಲಿ ಮಾರ್ಗದ ಮೊಗಸಾಲೆಯಲ್ಲಿ) ನಿರ್ಮಿಸುವುದು . 

ಉದ್ದೇಶಿತ ಮಾರ್ಗದ ಉದ್ದ: 53.843 ಕಿ. ಮೀ . 
ಅಂದಾಜು ವೆಚ್ಚ ರೂ .: 649.58 ಲಕ್ಷಗಳು . 

ಹಾದು ಹೋಗುವ ಹಳ್ಳಿಗಳು: ದಾವಣಗೆರೆ , ಅವರಗೆರೆ, ಆಂಜನೇಯ ಮಿಲ್, ಹೆಚ್. ಕಲಪನಹಳ್ಳಿ , ಗೊಲ್ಲರಹಟ್ಟಿ, 
ಮಲ್ಲಸಹಟ್ಟಿಹಳ್ಳಿ, ಕಗ್ಗನೂರು, ಆನಗೊಡು, ಅನವಟ್ಟಿ, ಹೆಬ್ಬಾಳ್ , ಹುನಸಕಟ್ಟೆಹಳ್ಳಿ, ಯಮೆಟ್ಟಿ, ಹಂಪನೂರು, ಹೆಗ್ಗೆರೆ, ಕಲಹಲ್, 
ಚಿಕ್ಕಬೆನ್ನೂರು, ಹಿರೆಬೆನ್ನೂರು, ಸಿರಿಗೆರೆ ಸರ್ಕಲ್, ಗೊವ್ರಮನಹಳ್ಳಿ, ವಿಶಾಲಪುರ (ಗೊಲ್ಲರಹಟ್ಟಿ ), ಲಕ್ಷ್ಮೀಪುರ, ಸದರಹಳ್ಳಿ, 
ಬೆಲ್ಲಗಟ್ಟಿ , ಮರಗಟ್ಟಾ, ಶಿವಬಗಿ, ಶಿವಬಾರ ಮತ್ತು ಚಿತ್ರದುರ್ಗ ಸರಹದ್ದಿನಲ್ಲಿ ಹಾದುಹೋಗುವುದು. 
8) ಯೋಜನೆಯ ಹೆಸರು: ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕು, ಹಲವಾಗಿಲು 66 ಕೆ. ವಿ. ವಿದ್ಯುತ್ ವಿತರಣಾ 
ಕೇಂದ್ರದಿಂದ ಜಿ. ದಾದಾಪುರದವರೆಗೆ 66 ಕೆ. ವಿ . ಎಸ್. ಸಿ. ಮಾರ್ಗದಲ್ಲಿನ ವಾಹಕ ಮತ್ತು ಭಾಗಶಃ ಟವರ್‌ಗಳನ್ನು ತೆಗೆದು 
ಡಿ. ಸಿ. ಟವರ್‌ಗಳ ಮೇಲೆ ಕಯೋಟ್ ವಾಹಕ ಎಳೆದು 12 .12 ಕಿ. ಮೀ . ಉದ್ದದ 66 ಕೆ.ವಿ. ಮಾರ್ಗವನ್ನು ( ಹಾಲಿ ಮಾರ್ಗದ 
ಮೊಗಸಾಲೆಯಲ್ಲಿ) ನಿರ್ಮಿಸುವುದು. 

ಉದ್ದೇಶಿತ ಮಾರ್ಗದ ಉದ್ದ: 12.12 ಕಿ. ಮೀ . 
ಅಂದಾಜು ವೆಚ್ಚ ರೂ .: 99.30 ಲಕ್ಷಗಳು. 

ಹಾದು ಹೋಗುವ ಹಳ್ಳಿಗಳು: ಜಿ.ದೊಡ್ಡಮರ, ಅಲಿಗಿಲಾವಾಡ, ಅಲಿಗಿಲಾವಾಡ ತಾಂಡಾ, ಯೆರಸಲು, ಗಿರಿಯಾಪುರ 
ತಾಂಡಾ, ಮತ್ತೂರು ಮತ್ತು ಹಲಾವಾಗಿಲು ವ್ಯಾಪ್ತಿ. 
9) ಯೋಜನೆಯ ಹೆಸರು: ಹಾಲಿ ಇರುವ ದಾವಣಗೆರೆ ಜಿಲ್ಲೆ, 220 /66 ಕೆ.ವಿ. ದಾವಣಗೆರೆ ವಿದ್ಯುತ್ ವಿತರಣಾ ಕೇಂದ್ರದಿಂದ 
66/11 ಕೆ. ವಿ. ಲಿಂಗದಹಳ್ಳಿ ಉಪವಿದ್ಯುತ್ ಕೇಂದ್ರದವರೆಗೆ 66 ಕೆ.ವಿ. ಎಸ್.ಸಿ. ಮಾರ್ಗದಲ್ಲಿನ ವಾಹಕ ಮತ್ತು ಟವರ್‌ಗಳನ್ನು 
ತೆಗೆದು ಡಿ. ಸಿ. ಟವರ್‌ಗಳ ಮೇಲೆ ಕಯೋಟ್ ವಾಹಕ ಎಳೆದು 39. 68 ಕಿ. ಮೀ . ಉದ್ದದ 66 ಕೆ.ವಿ. ಮಾರ್ಗವನ್ನು ( ಹಾಲಿ 
ಮಾರ್ಗದ ಮೊಗಸಾಲೆಯಲ್ಲಿ) ನಿರ್ಮಿಸುವುದು. 

ಉದ್ದೇಶಿತ ಮಾರ್ಗದ ಉದ್ದ: 39.68 ಕಿ. ಮೀ . 
ಅಂದಾಜು ವೆಚ್ಚ ರೂ .: 766.69 ಲಕ್ಷಗಳು. 

ಹಾದು ಹೋಗುವ ಹಳ್ಳಿಗಳು: ದಾವಣಗೆರೆ , ಸೆರೆನಸೊನಡನಹಳ್ಳಿ, ಹೊನ್ನಾಮಾ ಕೊನಿವಾಡ ಕ್ಯಾಪ್, ಕೊಡನಾಹಳ್ಳಿ , 
ತ್ಯಾವಣಗಿ, ದೊಡ್ಡಘಟ್ಟ , ಕಬಾಳ, ಕೆರೆಬಿಳಚಿ, ಹೊಸಹಳ್ಳಿ, ಸೆವನಗರ್‌ ಮತ್ತು ಲಿಂಗದಳ್ಳಿ, 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಮೇಲೆ ತಿಳಿಸಿದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 
1885ರ ಭಾರತೀಯ ಟೆಲಿಗ್ರಾಫ್ ಭಾಗ - III (ಕೇಂದ್ರಿಯ ಕಾಯ್ದೆ 1885ರ 13 ಅನ್ವಯ ) ಅಧಿನಿಯಮ , ಟೆಲಿಗ್ರಾಫ್ 
ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 30 ದಿನಗಳ ಒಳಗಾಗಿ 
ಕಾರ್ಯನಿರ್ವಾಹಕ ಅಭಿಯಂತರರು ( ವಿ), ಬೃಹತ್ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಆರ್‌.ಹೆಚ್. ಬಿಲ್ಡಿಂಗ್ , ಎರಡನೇ 
ಮಹಡಿ, ಪಿ. ಬಿ. ರಸ್ತೆ, ದಾವಣಗೆರೆ- 2 ಇವರಿಗೆ ಕಳುಹಿಸುವುದು. 

ಕಾರ್ಯನಿರ್ವಾಹಕ 

ಇಂಜಿನೀಯರ್ ( ವಿ ), ಬೃಹತ್ 
ಪಿಡಿ - 92 

ಕಾಮಗಾರಿ ವಿಭಾಗ, ಕವಿಪ್ರನಿನಿ., 

ದಾವಣಗೆರೆ . 


೩೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ .16, 2ನೇ ರಾಜಭವನ ರಸ್ತೆ, ಪಿ. ಬಿ. ನಂ .5309, ಬೆಂಗಳೂರು- 01 

ಅಧಿಸೂಚನೆ 
ಸಂಖ್ಯೆ : ಕೃಮಾಇ/ 146 / ನಿಯವಿ/ 2016, ದಿನಾಂಕ:9ನೇ ಜುಲೈ , 2010 | 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 
6ರ ಉಪಪ್ರಕರಣ (2 ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕದಲ್ಲಿ ಕೃಷಿ ಮಾರಾಟ ಇಲಾಖೆಯ 
ನಿರ್ದೆಶಕನಾಗಿರುವ ಜಿ. ರಾಮಚಂದ್ರ ಆದ ನಾನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ತುಮಕೂರು ಇದರ ಮಾರುಕಟ್ಟೆ 
ಕ್ಷೇತ್ರದಲ್ಲಿ ಈ ಕೆಳಗೆ ನಮೂದಿಸಿರುವಂತೆ ಅಧಿಸೂಚಿಸಲ್ಪಟ್ಟಿರುವ 112 ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 
ತುಮಕೂರು ತಾಲ್ಲೂಕು ಹೆಣ್ಣೂರು ಹೋಬಳಿ, ಹೆಣ್ಣೂರು ಗ್ರಾಮದ ಪರಿಮಿತಿಯೊಳಗಿನ ಪ್ರದೇಶವನ್ನು 3 ಎಕರೆ ಜಮೀನಿನ 
ಪ್ರದೇಶವನ್ನು “ಉಪ ಮಾರುಕಟ್ಟೆ ” ಎಂದು ಹಾಗೂ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಪ್ರದೇಶವನ್ನು “ಉಪ 
ಮಾರುಕಟ್ಟೆ ಪ್ರಾಂಗಣ ” ಎಂದು ಘೋಷಿಸಿದ್ದೇನೆ. 

ಕೃಷಿ ಉತ್ಪನ್ನಗಳು 
(1) ಜಾನುವಾರುಗಳು, (2) ಮೇಕೆಗಳು, (3) ಕುರಿಗಳು, (4) ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), (5) ಎಲ್ಲಾ 
ಹೂ .ಗಳು, (6) ಸಜ್ಜೆ, ( 7) ಜವೆ ಗೋಧಿ, (8) ಜೋಳ ( 9) ಕಂಬು, ( 10) ಮೆಕ್ಕೆಜೋಳ, ( 11 ) ನವಣೆ, ( 12) ಭತ್ತ, 
( 13 ) ರಾಗಿ, (14 ) ಅಕ್ಕಿ, ( 15 ) ಸಾಮೆ ( ಸಾವೆ), (16 ) ಗೋಧಿ, ( 17) ಅಂಟುವಾಳ, (18 ) ಬೊಂಬು, ( 19) ಬೆತ್ತ, 
( 20) ಹಿಪೆಬೀಜ, ( 21) ಹೊಂಗೇಬೀಜ, ( 22) ಬೇವಿನಬೀಜ, ( 23) ಸೀಗೇಕಾಯಿ , ( 24) ಹುಣಸೇಹಣ್ಣು, 
( 25) ಹುಣಸೇಬೀಜ, (26) ಸೇಬು, ( 27) ಬಾಳೆಹಣ್ಣು, ( 28 ) ಬೋರೆಹಣ್ಣು, ( 29 ) ಹುಳಿಹಣ್ಣುಗಳು, 
(30) ಚಕ್ಕೋತನಹಣ್ಣು, ( 31 ) ಪೇರಲೆಹಣ್ಣು (ಸೀಬೆಹಣ್ಣು), (32) ದ್ರಾಕ್ಷಿ, ( 33) ಹಲಸಿನಹಣ್ಣು, ( 34) ಜಂಬುನೇರಳೆ ಹಣ್ಣು, 
( 35) ನಿಂಬೆಹಣ್ಣು, ( 36) ಕರಬೂಜ, ( 37) ಮಾವಿನಹಣ್ಣು, ( 38) ಮೂಸಂಬಿ, ( 39 ) ಮರಸೇಬು, (40) ಪೈನಾಪಲ್ 
( ಅನಾನಸ್ ), ( 41) ಪಪ್ಪಾಯಿ ಹಣ್ಣು ( ಪರಂಗಿಹಣ್ಣು), ( 42 ) ದಾಳಿಂಬೆಹಣ್ಣು, ( 43) ಸಪೋಟಾ, ( 44 ) ಸಿದ್ದೋಟ, 
( 45 ) ಕಿತ್ತಾಳೆ, (46) ಕಲ್ಲಂಗಡಿ , ( 47) ನೆಲಗಡಲೆ (ಶೇಂಗಾ) (ಕಾಯಿ ಮತ್ತು ಬೀಜ), (48) ಹರಳುಬೀಜ, ( 49) ಹತ್ತಿಬೀಜ, 
(50) ಅಗಸೆಬೀಜ, ( 51) ಸಾಸುವೆ, (52) ಹುಚ್ಚೆಳ್ಳು, (53) ಕುಸುಬೆ, (54) ಎಳ್ಳು, (55) ಸೂರ್ಯ ಕಾಂತಿಬೀಜ, 
(56) ಸೋಯಾಬಿನ್, ( 57 ) ಅಡಿಕೆ, (58) ಗೋಡಂಬಿಬೀಜ, (59) ಒಣಮೆಣಸಿನಕಾಯಿ , ( 60) ತೆಂಗಿನಕಾಯಿ , 
(61) ಕೊಬ್ಬರಿ, ( 62) ಕೊತ್ತಂಬರಿಬೀಜ ( ಧನಿಯಾ), (63) ಬೆಳ್ಳುಳ್ಳಿ, (64) ಶುಂಠಿ, (65) ಮೆಂತ್ಯ, (66) ಕಾಳುಮೆಣಸು, 
(67) ಅರಿಶಿನ, ( 68 ) ಅಲಸಂದೆ ( ಇಡೀ ಮತ್ತು ಒಡೆದ), ( 69 ) ಅವರೆ (ಇಡೀ ಮತ್ತು ಒಡೆದ), ( 70 ) ಕಡಲೆ ( ಇಡೀ ಮತ್ತು 
ಒಡೆದ), ( 71) ಉದ್ದು (ಇಡೀ ಮತ್ತು ಒಡೆದ), ( 72 ) ಬುಲ್ಲರ್ ( ಇಡೀ ಮತ್ತು ಒಡೆದ), ( 73 ) ಹೆಸರು ( ಇಡೀ ಮತ್ತು 
ಒಡೆದ), ( 74 ) ಹುರುಳಿ, ( 75) ಲಾಕ್ ( ಇಡೀ ಮತ್ತು ಒಡೆದ), ( 76 ) ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 
( 77 ) ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), ( 78) ಬಟಾಣಿ, ( 79) ತೊಗರಿ (ಇಡೀ ಮತ್ತು ಒಡೆದ), ( 80 ) ಮೋತ್ 
( ಇಡೀ ಮತ್ತು ಒಡೆದ), ( 81) ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), ( 82 ) ಕಾಯಿಗಳು, 
(83) ಹಸಿರುಮೆಣಸಿನಕಾಯಿ , (84) ಈರುಳ್ಳಿ , ( 85) ಆಲೂಗಡ್ಡೆ, ( 86) ಸುವರ್ಣಗೆಡ್ಡೆ, ( 87 ) ಸಿಹಿಗೆಣಸು ( ಗೆಣಸು), 
(88) ಟೊಮ್ಯಾಟೋ , (89) ಬೀಟೆ (ರೋಸ್‌ವುಡ್ ), (90) ಬಿಲ್ವಾಲ, ( 91) ಗಂಜಾನ್, ( 92), ಹಡಗ , (93) ಹಳದಿ , 
(94) ಹನಿಮತ್ತಲ್, ( 95 ) ಹೊನ್ನೆ, ( 96 ) ಐಯಾನಿ, ( 97 ) ಹಲಸಿನಮರ, ( 98 ) ಜಂಬೆ, (99) ಕಲನ್ , (100) ಕಿಂಡಲ್ , 
( 101 ) ಮಾವಿನಮರ, (102) ಮತ್ತಿ, (103 ) ನಂದಿ, (104) ರಾಂಪಿ, (105) ತೇಗ ( ಸಾಗುವಾನಿ), (106) ಬಿಳಿ ದೇವದಾರು 
(ಕೇದರ), (107) ಸಿಲ್ವರ್ ಓಕ್ , (108) ನೀಲಗಿರಿ, (109) ವೀಳ್ಯದೆಲೆ, ( 110) ಬೆಲ್ಲ, (111) ತೆಂಗಿನಕಡ್ಡಿ , ( 112) ಒಣದ್ರಾಕ್ಷಿ, 

ಅನುಸೂಚಿ 
ತುಮಕೂರು ತಾಲ್ಲೂಕು ಹೆಬೂರು ಹೋಬಳಿ, ಹೆಣ್ಣೂರು ಗ್ರಾಮದ ಸರ್ವೆ ನಂ .158 ರಲ್ಲಿನ ಸಮಿತಿಗೆ ಸೇರಿದ 3 
ಎಕರೆ ಜಮೀನಿನ ಈ ಕೆಳಗಿನ ಸೀಮಾಬದ್ದ ಸ್ಥಳ: 

ಪೂರ್ವಕ್ಕೆ : ಸರ್ವೆ ನಂ .130, 131 , ( ತುಮಕೂರು-ಕುಣಿಗಲ್ ರಸ್ತೆ) 
ಪಶ್ಚಿ ಸರ್ವೆ ನಂ .158ರ ಉಳಿಕೆ ಜಮೀನು 
ಉತ್ತರಕ್ಕೆ: ಕೆ.ಎಸ್.ಆರ್. ಟಿ. ಸಿ. ಗೆ ನೀಡಿರುವ ಜಮೀನು 
ದಕ್ಷಿಣಕ್ಕೆ: ಸರ್ವೆ ನಂ .158ರ ಉಳಿಕೆ ಜಮೀನು. 

ಜಿ . ರಾಮಚಂದ್ರ 
ಪಿ . ಆರ್ .1185 

ನಿರ್ದೆಶಕರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೩೭ 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ 

ಮಂಡ್ಯ ವಿಭಾಗ, ಮಂಡ್ಯ 
* ಅರಣ್ಯ ಮೊಕದ್ದಮೆ ಸಂಖ್ಯೆ : 158/ 08 - 09 , ದಿನಾಂಕ :25ನೇ ಜೂನ್, 2010 
ಉಪಸ್ಥಿತಿ: ಕೆ.ಹೆಚ್. ವಿನಯ್‌ಕುಮಾರ್, ಭಾ.ಅ.ಸೇ , ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
ಮಂಡ್ಯ ವಿಭಾಗ, ಮಂಡ್ಯ. 
ಫಿಲ್ಯಾಧಿದಾರರು 

ವಿರುದ್ದ 

ಅರ್ಜಿದಾರರು 
ರಂಗಸ್ವಾಮಿ, 

ಎನ್. ಎ . ನಾಗರಾಜ್ ಬಿನ್ ಅಣ್ಣೀಗೌಡ, 
ಆರಕ್ಷಕ ಉಪನಿರೀಕ್ಷಕರು, 

ನಂ :24, 8ನೇ ಮುಖ್ಯರಸ್ತೆ, 
ಅಪರಾಧ ವಿಭಾಗ ಠಾಣೆ, ಮದ್ದೂರು. 

ಕಮಲಾನಗರ ಬಡಾವಣೆ, 
ಫಿಲ್ಯಾಧಿದಾರರ ಪರ ವಕೀಲರು 

ಯಶವಂತಪುರ, ಬೆಂಗಳೂರು. 
ಶಿವಣ್ಣ , 
ಸಹಾಯಕ ಸರ್ಕಾರಿ ಅಭಿಯೋಗ ನಿರ್ದೇಶಕರು, 
ಮಂಡ್ಯ. 

ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ ಸಂಬಂಧಿಸಿದ ಆದೇಶ. 
1. ಪ್ರಕರಣದ ಹಿನ್ನೆಲೆ: 

ದಿನಾಂಕ:30 /10 /2007 ರಂದು ತುಮಕೂರು ಜಿಲ್ಲೆ , ಕುಣಿಗಲ್ ತಾಲ್ಲೂಕು, ಹುಲಿಯೂರುದುರ್ಗ ಆರಕ್ಷಕ 
ಠಾಣಾಧಿಕಾರಿಗಳಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ, ತುಮಕೂರು-ಮದ್ದೂರು ರಸ್ತೆಯ ಪಕ್ಕದಲ್ಲಿನ ದುರ್ಗಾ ಡಾಬದ 
ಬಳಿ 21 ತೇಗದ ಮರದ ತುಂಡುಗಳನ್ನು ಸಾಗಿಸುತ್ತಿರುವುದನ್ನು ಪತ್ತೆಮಾಡಿ ತೇಗದ ತುಂಡುಗಳನ್ನು ಸಾಗಿಸುತ್ತಿದ್ದ ವಾಹನ 
ಐಷರ್‌ ಕ್ಯಾಂಟರ್ ಸಂಖ್ಯೆ: ಟಿ .ಎನ್ - 32 /5727ನ್ನು ಮಾಲುಸಮೇತ ಜಪ್ತಿಮಾಡಿ ಆರೋಪಿಗಳನ್ನು ಬಂಧಿಸಿ, ಠಾಣಾ ಮೊಕದ್ದಮೆ 
ಸಂಖ್ಯೆ: ಸಿಆರ್ ನಂ :152 /2007ರಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ 24 , 62 ಮತ್ತು ಕರ್ನಾಟಕ ಅರಣ್ಯ ನಿಯಮ 1963ರ ಸೆಕ್ಷನ್ 
144 ಹಾಗೂ ಭಾರತೀಯ ದಂಡ ಸಂಹಿತೆ 379 ಸಹವಾಚಕ 34ರಲ್ಲಿ ಅರಣ್ಯ ಅಪರಾಧ ಪ್ರಕರಣ ನೊಂದಾಯಿಸಿಕೊಂಡು 
ತನಿಖೆ ಮಾಡಲಾಗಿ ಆರೋಪಿಗಳು ನೀಡಿದ ಹೇಳಿಕೆಯಂತೆ ಮಂಡ್ಯಜಿಲ್ಲೆಯ ಮದ್ದೂರು ಆರಕ್ಷಕ ಠಾಣಾ ವ್ಯಾಪ್ತಿಯ 
ಪ್ರದೇಶದಲ್ಲಿ ನಡೆದ ಕೃತ್ಯಕ್ಕೆ ಸಂಬಂಧಿಸಿದಾಗಿದ್ದು , ಈ ಅಪರಾಧ ಪ್ರಕರಣವನ್ನು ಹುಲಿಯೂರು ದುರ್ಗ ಠಾಣೆಯಿಂದ 
ಮದ್ದೂರು ಠಾಣಾ ಅಪರಾಧ ವಿಭಾಗಕ್ಕೆ ದಿನಾಂಕ:12 /11/07ರಂದು ವರ್ಗಾಯಿಸಲಾಗಿದೆ. 

ಮದ್ದೂರು ಆರಕ್ಷಕ ಠಾಣಾ ಅಪರಾಧ ವಿಭಾಗವು ದೂರನ್ನು ಸ್ವೀಕರಿಸಿ ತಮ್ಮ ಠಾಣೆಯ ಮೊಕದ್ದಮೆ ಸಂಖ್ಯೆ :436 /07 
ದಿನಾಂಕ:21 / 1/07ರಂದು ನೊಂದಾಯಿಸಿಕೊಂಡು ವಿಚಾರಣೆ ನಡೆಸಿರುತ್ತಾರೆ. ವಿಚಾರಣೆಯಂತೆ ಮದ್ದೂರು ಠಾಣೆ ವ್ಯಾಪ್ತಿಗೆ 
ಸೇರಿದ ನಿಡಘಟ್ಟ ಗ್ರಾಮದ ಬಳಿ ಸರ್ವೆ ನಂ :58, 59ರ ಜಮೀನಿನಲ್ಲಿ ಬೆಳೆಸಲಾಗಿದ್ದ 5 ತೇಗದ ಮರಗಳನ್ನು ಅಕ್ರಮವಾಗಿ 
ಕಡಿದು ತುಂಡು ಮಾಡಿ ಸಾಗಿಸುತ್ತಿದ್ದುದು ಸುಮಾರು 32700/ - ರೂ ಬೆಲೆಬಾಳುವ ಮರಗಳೆಂದು ತಿಳಿಸಿದ್ದು , ಮಾನ್ಯ 
ಮದ್ದೂರು ನ್ಯಾಯಾಲಯಕ್ಕೆ ಮಾಲುಪಟ್ಟಿ ಸಂಖ್ಯೆ :405/07ರಲ್ಲಿ 21/11 /07ರಂದು ವಿವರ ಸಲ್ಲಿಸಿ ಸ್ವತ್ತುಗಳನ್ನು ಅರಣ್ಯ ಇಲಾಖೆ 
ವಶಕ್ಕೆ ನೀಡಲು ಅನುಮತಿ ಪಡೆದಿದ್ದು ಅದರಂತೆ ಐಷ‌ ಕ್ಯಾಂಟರ್ ಸಂಖ್ಯೆ :ಟಿ.ಎನ್- 32/ 5727ನ್ನು ಹಾಗೂ 21 ತೇಗದ 
ಮರದ ತುಂಡುಗಳು, 2ಗರಗಸ, ಒಂದು ಟಾರ್ಪಲ್‌ನ ಸಮೇತ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಮಂಡ್ಯ ವಿಭಾಗ, ಮಂಡ್ಯರವರಲ್ಲಿಗೆ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 71ಎ ಮೇರೆಗೆ ಕ್ರಮಕೈಗೊಳ್ಳಲು ವರದಿಸಿರುತ್ತಾರೆ. 
ಮದ್ದೂರು ಆರಕ್ಷಕ ಠಾಣೆ ಮೊಕದ್ದಮೆ ಸಂಖ್ಯೆ :436 /07ರ ಮೇರೆಗೆ ಹಾಜರ್‌ಪಡಿಸಲಾದ ಅರಣ್ಯಅಪರಾಧ ಪ್ರಕರಣಕ್ಕೆ 
ಸಂಬಂಧಿಸಿದ ಸ್ವತ್ತುಗಳನ್ನು ಸ್ವೀಕರಿಸಿ ವಿಭಾಗ ಕಛೇರಿಯ ಅರಣ್ಯ ಮೊಕದ್ದಮೆ ಸಂಖ್ಯೆ:158 /08ರಲ್ಲಿ ನೊಂದಾಯಿಸಿಕೊಂಡು 
ವಿಚಾರಣಾ ಕ್ರಮಕೈಗೊಳ್ಳಲಾಗಿದೆ. 
ಪ್ರಕರಣದ ವಿಚಾರಣಾ ಹಂತ: 

ವಾಹನ ಮಾಲೀಕರು ಯಾರೆಂದು ಪತ್ತೆಹಚ್ಚಲು ಕ್ರಮಕೈಗೊಳ್ಳಲಾಯಿತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಬೆಂಗಳೂರು 
ಉತ್ತರ ವಿಭಾಗ, ಬೆಂಗಳೂರುರವರು ನೀಡಿದ ಫಾರಂ ಕೆಎಂವಿ 45ರಲ್ಲಿ ನೀಡಲಾದ ದಾಖಲಾತಿಯಂತೆ ವಾಹನ ಮಾಲೀಕರು 
ಎನ್. ಎ. ನಾಗರಾಜು ಬಿನ್ ಅಣೇಗೌಡ, ನಂ : 24 , 8ನೇ ಮುಖ್ಯ ರಸ್ತೆ, ಕಮಲಾನೆಹರು ಬಡಾವಣೆ, ಯಶವಂತಪುರ, 


ಕ 


೩೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಬೆಂಗಳೂರು ಇವರಿಗೆ ಸೇರಿದ್ದಾಗಿದೆ ಎಂದು ದೃಢೀಕರಿಸಿದೆ ಹಾಗೂ ರಾಷ್ಟ್ರೀಯ ಇನ್ಸುರೆನ್ಸ್ ಕಂಪನಿ ಲಿಮಿಟೆಡ್ ಶಿವಾನಂದ 
ಸರ್ಕಲ್, ಕುಮಾರ ಕೃಪ ರಸ್ತೆ ಬೆಂಗಳೂರುರವರು ಸದರಿ ವಾಹನಕ್ಕೆ ಜೀವನಾ ವಿಮಾ ನೀಡಿರುವ ಪಾಲಿಸಿ 
ಸಂಖ್ಯೆ :603900 / 31 /06/6700014494 ದಿನಾಂಕ: 13/03/2007 ಪತ್ರದ ಆಧಾರದಲ್ಲಿಯೂ ವಾಹನ ಮಾಲೀಕರು 
ಎ .ಎನ್. ನಾಗರಾಜು ಎಂಬುದು ತಿಳಿದುಬಂದಿರುತ್ತದೆ. 
ವಾಹನ ಮಾಲೀಕರಿಗೆ ನೋಟೀಸ್: 

ಅರಣ್ಯ ಅಪರಾಧದಲ್ಲಿ ಭಾಗಿಯಾದ ವಾಹನ ಟಿಎನ್ - 32/ 5727ರ ಐಷ‌ ಕ್ಯಾಂಟರ್ ವಾಹನದ ಮಾಲೀಕರ 
ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ 71ಬಿ ಮೇರೆಗೆ ನೋಂದಾಯಿತ ಅಂಚೆ ಮೂಲಕ ನೋಟೀಸ್ ನೀಡಲಾಯಿತು ಹಲವು 
ಬಾರಿ ನೋಟೀಸ್ ಜಾರಿ ಮಾಡಲಾಯಿತಾದರೂ ಸಹ ಸ್ವೀಕೃತವಾಗದೇ ವಾಪಸ್ ಬಂದಿರುತ್ತವೆ. ವಾಹನ ಮಾಲೀಕರಿಗೆ ಮತ್ತು 
ವಾಹನಕ್ಕೆ ಸಂಬಂಧಿಸಿದವರಿಗೆ ತಿಳುವಳಿಕೆ ನೀಡುವುದಕ್ಕಾಗಿ ರಾಜ್ಯದ ವಾರ್ತಾ ಇಲಾಖೆ ಮೂಲಕ ದಿನಪತ್ರಿಕೆಗಳಿಗೆ 
ಪ್ರಕಟಣೆಯನ್ನು ನೀಡಲಾಯಿತು. ಸಾಕಷ್ಟು ಕಾಲಾವಕಾಶ ಕೊಡಲಾಗಿದ್ದರೂ ಸಹ ವಾಹನ ಮಾಲೀಕರಾಗಲೀ ಅಥವಾ ವಾಹನಕ್ಕೆ 
ಸಂಬಂಧಿಸಿದ ಯಾರೇ ಆಗಲಿ ಹಾಜರಾಗಿ ತಮ್ಮ ಹೇಳಿಕೆಯನ್ನು ನೀಡಿರುವುದಿಲ್ಲ. 
ಸಾಕ್ಷಿಗಳ ವಿಚಾರಣೆ 

ಅರಣ್ಯ ಅಪರಾಧ ಪ್ರಕರಣದ ಸಾಕ್ಷಿಗಳಾಗಿ ಪಿಡಬ್ಲ್ಯು -1, ಪಿಡಬ್ಲ್ಯು - 2 ಮತ್ತು ಪಿಡಬ್ಲ್ಯು -5ರವರಿಗೆ ಸಾಕ್ಷಿ ಹೇಳಿಕೆ 
ನೀಡುವಂತೆ ಸಮನ್ಸ್ ಜಾರಿ ಮಾಡಲಾಗಿದ್ದು, ಪಿಡಬ್ಲ್ಯು -1 ಮತ್ತು ಪಿಡಬ್ಲ್ಯು - 2ರ ಸಾಕ್ಷಿಗಳು ಹಲವುಬಾರಿ 
ಗೈರುಹಾಜರಾಗಿರುತ್ತಾರೆ. ಪಿಡಬ್ಲ್ಯು -5 ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಹಾಜರಾಗಿ ತಮ್ಮ ಹೇಳಿಕೆ ನೀಡುತ್ತಾ , 
ದಿನಾಂಕ:26 /12 /2007ರಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮಂಡ್ಯ ವಿಭಾಗರವರ ಆದೇಶದಂತೆ ಮದ್ದೂರು 
ಪೋಲಿಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ:436/07 ಇವರು ವಶಪಡಿಸಿಕೊಂಡಂತಹ ಐಶರ್ ಕ್ಯಾಂಟ್ ವಾಹನ ಹಾಗೂ ತೇಗದ 
ತುಂಡುಗಳನ್ನು ನನ್ನ ವಶಕ್ಕೆ ಪಡೆದುಕೊಳ್ಳಲು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನೀಡಿದ ಆದೇಶದ ಮೇರೆಗೆ ನಾನು 
ದಿನಾಂಕ:26/12 /2007ರಂದು ಒಂದು ಕ್ಯಾಂಟರ್ ವಾಹನ ಸಂಖ್ಯೆ: ಟಿ.ಎನ್ - 32 / 5727 ಈ ವಾಹನವನ್ನು ಪರಿಶೀಲಿಸಿ ಅದರ 
ಸ್ಥಿತಿಯನ್ನು ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ನಮೂದಿಸಿ ಅದರ ಜೊತೆಯಲ್ಲಿದ್ದಂತಹ 21 ತೇಗದ ತುಂಡುಗಳನ್ನು 
ಪರಿಶೀಲಿಸಿ ಪ್ರತಿಯೊಂದು ತುಂಡಿನ ಉದ್ದ ಮತ್ತು ಅಗಲ ಅಳತೆ ಮಾಡಿ ಅದನ್ನು ನಮೂದಿಸಿ ನನ್ನ ವಶಕ್ಕೆ ಪಡೆದಿರುತ್ತೇನೆ. 
ಸದರಿ 21 ತೇಗದ ತುಂಡುಗಳು ತೊಗಟೆಯಿಂದ ಕೂಡಿರುತ್ತವೆ. ಅದರ ಮೇಲೆ ಬೇರೆ ಯಾವ ಗುರುತು ಇರುವುದಿಲ್ಲ. ಈ 
ವಾಹನ ಮತ್ತು ತೇಗದ ತುಂಡುಗಳ ಜೊತೆಯಲ್ಲಿ ಎರಡು ಗರಗಸ ಹಾಗೂ ಒಂದು ಬಿಳಿಯ ಬಣ್ಣದ ಟಾರ್ಪಲ್‌ಗಳನ್ನು 
ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನನ್ನ ಬಳಿ ಮುಂದಿನ ಆದೇಶದವರೆಗೆ ಸಂರಕ್ಷಣೆಯಲ್ಲಿಟ್ಟಿರುತ್ತೇನೆ. ನಾನು ಆರಕ್ಷಕರಿಗೆ 
ನೀಡಿರುವ ವರದಿಯನ್ನು ನಿಶಾನೆ ಪಿ - 1 ಎಂದು ಮತ್ತು ಅದರ ಸಾಕ್ಷಿ ಸಹಿಯನ್ನು ನಿಶಾನೆ ಪಿ -lಎ ಎಂದು ಗುರುತಿಸಲಾಯಿತು 
ಮುಂದುವರೆದು ದಿನಾಂಕ:18 / 06/2010ರಂದು ಸಹಾಯಕ ಅಭಿಯೋಗ ನಿರ್ದೇಶಕರವರ ವಿಚಾರಣೆಗೆ ಉತ್ತರಿಸುತ್ತಾ, ತೇಗದ 
ಮರದ ತುಂಡುಗಳು ಗರಗಸ ಹಾಗೂ ಕ್ಯಾಂಟರ್ ವಾಹನ ಹಾಗೂ ಟಾರ್ಪಲ್‌ಗಳನ್ನು ಮದ್ದೂರು ಪೋಲಿಸರು ನನ್ನ ಮುಂದೆ 
ಹಾಜರುಪಡಿಸಿದ ಮೇಲೆ ಹೇಳಿದ ಎಲ್ಲಾ ವಸ್ತುಗಳನ್ನು ನೋಡಿದರೆ ಗುರುತಿಸುತ್ತೇನೆ. ಅವುಗಳು ಈಗ ಅಧಿಕೃತ 
ಅಧಿಕಾರಿಯವರ ನ್ಯಾಯಾಲಯದ ಮುಂದೆ ಇರುತ್ತವೆ ಎಂದು ತಮ್ಮ ಹೇಳಿಕೆ ನೀಡಿರುತ್ತಾರೆ. 
ಪರಿಶೀಲನಾಂಶಗಳು: 

ಅರಣ್ಯ ಅಪರಾಧ ಪ್ರಕರಣವು ದಿನಾಂಕ:14/08 /09ರಿಂದ ವಿವಿಧ ಹಂತಗಳಲ್ಲಿ ವಿಚಾರಣೆ ನಡೆದಿರುತ್ತದೆ ವಾಹನ 
ಮಾಲೀಕರಾಗಲೀ ಅಥವಾ ವಾಹನಕ್ಕೆ ಸಂಬಂಧಿಸಿದ ಇತರರಾಗಲಿ, ತಾವಾಗಲಿ ಅಥವಾ ತಮ್ಮ ಪರ ವಕೀಲರ 
ಮೂಲಕವಾಗಿಯಾಗಲೀ ಹಾಜಾರಾಗದೇ ತಟಸ್ಥರಾಗಿದ್ದು ಕಳುಹಿಸಿಕೊಡಲಾದ ನೋಂದಾಯಿತ ನೋಟೀಸ್ ಜಾರಿಯಾಗದೇ 
ಹಿಂದಿರುಗಿರುತ್ತವೆ. ಪತ್ರಿಕಾ ಪ್ರಕಟಣೆಯ ಮೂಲಕವು ದಿನಪತ್ರಿಕೆಗಳಲ್ಲಿ ಪ್ರಕಟಿಸಲಾಗಿದ್ದರೂ ಸಹ ಯಾರು ಹಾಜರಾಗಿರುವುದಿಲ್ಲ . 

ಫಿಲ್ಯಾಧಿದಾರರ ಪರವಾದ ಪಿಡಬ್ಲ್ಯು -5ರ ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿಯುತ್ತಾ, ಜಪ್ತಿ ಮಾಡಲಾದ 
ವಾಹನ ಗರಗಸ, ಟಾರ್ಪಲಿನ್ ಹಾಗೂ 21 ತೇಗದ ಮರದ ತುಂಡುಗಳನ್ನು ಮುದ್ದೆಮಾಲು ನಿಶಾನೆಯಲ್ಲಿ ಹಾಗೂ 
ವರದಿಯನ್ನು ನಿಶಾನೆ ಪಿ - 1ರಲ್ಲಿ ಗುರುತಿಸಿರುತ್ತಾರೆ. 

ಫಿಲ್ಯಾಧಿದಾರರ ಪರ ವಕೀಲರಾದ ಸಹಾಯಕ ಅಭಿಯೋಜಕ ನಿರ್ದೇಶಕರು ತಮ್ಮ ವಾದದಲ್ಲಿ ಅರಣ್ಯ ಅಪರಾಧವು 
ಕರ್ನಾಟಕ ಅರಣ್ಯ ಕಾಯ್ದೆ 24, 62 ಮತ್ತು ಕರ್ನಾಟಕ ಅರಣ್ಯ ನಿಯಮ ಸೆಕ್ಷನ್ 144ರ ಮೇರೆಗೆ ಅಪರಾಧವಾಗಿದ್ದು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೩೯ 
ಸ್ವತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿಸಿರುತ್ತಾರೆ. ಅಪರಾಧ ಪ್ರಕರಣದ ವಸ್ತುಸ್ಥಿತಿಯ 
ಪರಿಶೀಲನಾಂಶಗಳನ್ನು ಪರಿಶೀಲಿಸಲಾಗಿ ಈ ಕೆಳಕಂಡ ಅಭಿಪ್ರಾಯಕ್ಕೆ ಬರಲಾಗಿದೆ. 
1. ಫಿಲ್ಯಾಧಿದಾರರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಜಪ್ತಿ ಮಾಡಲಾದ ವಾಹನ ಭಾಗಿಯಾಗಿರುವುದರ ಬಗ್ಗೆ ಸಾಬೀತು 

ಪಡಿಸಿದ್ದಾರೆಯೇ ? 
2. ವಾಹನ ಮಾಲೀಕರಾಗಲೀ ಅಥವಾ ಅದಕ್ಕೆ ಸಂಬಂಧಿಸಿದ ಇತರರಾಗಲೀ ಅಪರಾಧ ಕೃತ್ಯದಲ್ಲಿ ವಾಹನವು ತಮ್ಮ 

ಗಮನಕ್ಕೆ ಬಾರದೇ ಈ ಕೃತ್ಯದಲ್ಲಿ ಭಾಗಿಯಾಗಿದೆ ಎಂದು ಸಾಭೀತು ಪಡಿಸಿದ್ದಾರೆಯೇ ? 
3. ಈ ಅಪರಾಧ ಪ್ರಕರಣದ ಬಗ್ಗೆ ಕೈಗೊಂಡ ತೀರ್ಮಾನ ಏನು ? 

ಮೇಲ್ಕಂಡ ಪರಿಶೀಲನಾಂಶಗಳನ್ನು ವಿವರವಾಗಿ ವಿಶ್ಲೇಷಿಸಿದಾಗ ಫಿಲ್ಯಾದಿದಾರರ ಪರ ಪಿಡಬ್ಲ್ಯು - 5ರ ಸಾಕ್ಷಿಯಲ್ಲಿ 
ವಾಹನವು ಆರೋಪಪ್ರಕರಣದಲ್ಲಿ ಭಾಗಿಯಾಗಿರುವುದನ್ನು ಸ್ಪಷ್ಟವಾಗಿ ಹೇಳಿರುತ್ತಾರೆ. ಹಾಗೂ ಮಂಡಿಸಲಾದ 
ದಾಖಲಾತಿಗಳಲ್ಲಿಯೂ ಸಹ ಸಾಬೀತಾಗಿರುತ್ತದೆ. 

ವಾಹನ ಮಾಲೀಕರಾಗಲೀ ಅಥವಾ ಇತರ ಬೇರೆ ವ್ಯಕ್ತಿಗಳಿಂದಾಗಲಿ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲ. 
ಆದ್ದರಿಂದ ಇದೊಂದು ಕಳುವು ಪ್ರಕರಣ ಎಂದು ಭಾವಿಸಲಾಗಿದೆ. 

ಈ ಪ್ರಕರಣದ ಬಗ್ಗೆ ಕೈಗೊಂಡ ತೀರ್ಮಾನ ಎಂಬುದಾಗಿರುತ್ತದೆ. 
ಈ ಮೇಲಿನ ಅಂಶಗಳಿಂದ ಕಂಡು ಬರುವ ಪರಿಶೀಲನಾಂಶಗಳು 

1. ಸಕರಾತ್ಮಕ 
2 . ನಕರಾತ್ಮಕ 
3, ಆದೇಶ, ಏನು ಎಂಬುದಾಗಿರುತ್ತದೆ. ? 

“ ಆದೇಶ” 
ಕೆ.ಹೆಚ್.ವಿನಯ್‌ಕುಮಾರ್ ಭಾ .ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಮಂಡ್ಯ ವಿಭಾಗ, ಮಂಡ್ಯ ಆದ ನಾನು ಅರಣ್ಯ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವ ಐಷರ್ ಕ್ಯಾಂಟರ್ ವಾಹನ 
ಸಂಖ್ಯೆ: ಟಿಎನ್ - 32 - 5727ರ ವಾಹನವು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವುದು ದಾಖಲಾತಿಗಳು ಸಾಕ್ಷಾಧಾರದ 
ಹೇಳಿಕೆ ಹಾಗೂ ಗುರುತಿಸಲಾದ ನಿಶಾನೆಗಳಿಂದ ದೃಢಪಟ್ಟಿದ್ದು ಸದರಿ ವಾಹನ ಹಾಗೂ 21 ತೇಗದ ಮರದ ತುಂಡುಗಳು 2 
ಗರಗಸಗಳು ಹಾಗೂ ಒಂದು ಹಳೆಯದಾದ ಟಾರ್ಪಲಿನ್‌ನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ರಿಂದ 71ಜಿ 
ಮೇರೆಗೆ ದತ್ತವಾದ ಅಧಿಕಾರದಂತೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. ಇಂದಿನಿಂದ 30 
ದಿನಗಳ ಕಾಲ ಸದರಿ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಲು ಕಾಲಾವಕಾಶವಿದ್ದು, ನಂತರದಲ್ಲಿ ಈ ಆದೇಶವು ಜಾರಿಗೆ 
ಬರುತ್ತದೆ. 

ಈ ಆದೇಶವನ್ನು ಇಂದು ದಿನಾಂಕ:25/06/2010ರಂದು ತೆರೆದ ನ್ಯಾಯಾಲಯದಲ್ಲಿ ನನ್ನ ಸಹಿಯೊಂದಿಗೆ 
ಉದ್ಯೋಷಿಸಿರುತ್ತೇನೆ. 

ಅಧಿಕಾರಿಯುತ ಅಧಿಕಾರಿ ಹಾಗೂ , 
ಪಿ . ಆರ್ .1112 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಮಂಡ್ಯ ವಿಭಾಗ, ಮಂಡ್ಯ. 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ 

ಮಂಡ್ಯ ವಿಭಾಗ, ಮಂಡ್ಯ 
ಅರಣ್ಯ ಮೊಕದ್ದಮೆ ಸಂಖ್ಯೆ :10 / 09 - 10 , ದಿನಾಂಕ:25ನೇ ಜೂನ್, 2010 
ಉಪಸ್ಥಿತಿ: ಕೆ.ಹೆಚ್.ವಿನಯ್‌ಕುಮಾರ್, ಭಾ .ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಮಂಡ್ಯ ವಿಭಾಗ, ಮಂಡ್ಯ . 
ಫಿಲ್ಯಾಧಿದಾರರು 

ವಿರುದ್ದ 

ಅರ್ಜಿದಾರರು 
ಕುಮಾರಿ ಎಂ . ಸಿ.ಗೀತಾ, 

ನಂಜುಂಡಯ್ಯ ಬಿನ್ ಬೊಮ್ಮೇಗೌಡ 
ವಲಯ ಅರಣ್ಯಾಧಿಕಾರಿ, ಮಳವಳ್ಳಿ ವಲಯ , ಮಳವಳ್ಳಿ ಪೇಟೆಬೀದಿ, ಮಳವಳ್ಳಿ, 


ಶಿವಣ್ಣ, 


೩೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಫಿಲ್ಯಾಧಿದಾರರ ಪರ ವಕೀಲರು 

ಅರ್ಜಿದಾರರ ಪರ ವಕೀಲರು 

ಮರೀಗೌಡ 
ಸಹಾಯಕ ಸರ್ಕಾರಿ ಅಭಿಯೋಗ ನಿರ್ದೇಶಕರು, ಮಂಡ್ಯ 

ವಕೀಲರು, ಸುಭಾಷ್‌ನಗರ, ಮಂಡ್ಯ . 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ 
1. ಪ್ರಸ್ತಾವನೆ: 

ದಿನಾಂಕ : 23 /05/ 2009 ರಂದು ಮಳವಳ್ಳಿ ವಲಯ ಅರಣ್ಯ ಸಿಬ್ಬಂದಿಗಳು ಬಸವನಬೆಟ್ಟ ಮನ್ನಾಜಂಗಲ್ ಅರಣ್ಯ 
ಪ್ರದೇಶದಲ್ಲಿ ಗಸ್ತು ನಿರ್ವಹಿಸುತ್ತಿರುವಾಗ ಗಾಣಾಳುಗುಡ್ಡ, ಅಂಕಣ್ಣನಒಡ್ಡು ಪ್ರದೇಶದಲ್ಲಿ ಒಂದು ವಾಹನ ನಿಂತಿರುವುದು ಕಂಡು 
ಅಜಮಾಯಿಸಿ ನೋಡಲಾಗಿ ಸದರಿ ವಾಹನ 407 ಸರಕು ಸಾಗಾಣಿಕೆ ವಾಹನವಾಗಿದ್ದು ಸಂಖ್ಯೆ: ಕೆ.ಎಲ್ - 11 ಎಫ್ - 9117 
ವಾಹನವು ಅಕ್ರಮವಾಗಿ ಬಸವನಬೆಟ್ಟ ಕಾಯ್ದಿಟ್ಟ ಅರಣ್ಯ ಪ್ರದೇಶದಿಂದ ಕಗ್ಗಲಿ, ಚುಜ್ಜಲಿ, ಮತ್ತು ವಿವಿಧ ಕಾಡುಜಾತಿಯ 
ಮರಗಳನ್ನು ಕಡಿದು ಸೌದೆಯನ್ನಾಗಿ ಪರಿವರ್ತಿಸಿ ತುಂಬುತ್ತಿದ್ದುದನ್ನು ಪತ್ತೆಮಾಡಿ ಸ್ಥಳ ಮಹಜರ್ ನಡೆಸಿ ಸದರಿ ವಾಹನವನ್ನು 
ಅಮಾನತ್ತು ಪಡಿಸಿ ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡಿ ಉಳಿದ ಆರೋಪಿಗಳು ತಲೆಮರೆಸಿಕೊಂಡಿರುತ್ತಾರೆ. ವಲಯ 
ಅರಣ್ಯಾಧಿಕಾರಿ ಮಳವಳ್ಳಿ ವಲಯರವರು ಅರಣ್ಯ ಅಪರಾಧ ಸಂಖ್ಯೆ 6/ 09 - 10 ದಿ: 23 /05 / 2009 ರಲ್ಲಿ ಕರ್ನಾಟಕ ಅರಣ್ಯ 
ಕಾಯ್ದೆ 1963ರ ಸೆಕ್ಷನ್ 24 ,62 ಮತ್ತು 71ಎ ಪ್ರಕಾರ ಪ್ರಕರಣ ನೊಂದಾಯಿಸಿಕೊಂಡು ಸೆಕ್ಷನ್ 71ಎ ಮೇರೆಗೆ ಕ್ರಮಕೈಗೊಳ್ಳಲು 
ಸ್ವತ್ತು ಸಮೇತ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ , ಮಳವಳ್ಳಿ ವಲಯರವರು ಪ್ರಥಮ ವರ್ತಮಾನ ವರದಿ ಮತ್ತು ಅಗತ್ಯ ದಾಖಲೆಗಳೊಂದಿಗೆ 
ಅಕ್ರಮವಾಗಿ ಸೌದೆ ಕಡಿದು ಸಾಗಿಸುತ್ತಿದ್ದ ಸರಕು ಸಾಗಾಣಿಕೆ ವಾಹನ ವಾಹನ ಸಂಖ್ಯೆ: ಕೆ.ಎಲ್ -11 ಎಫ್ - 9117ನ್ನು ಮಾಲು 
ಸಮೇತ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಮಂಡ್ಯ ವಿಭಾಗ, ಮಂಡ್ಯರವರ ಮುಂದೆ 
ಹಾಜರ್‌ಪಡಿಸಿ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ ಕ್ರಮಕೈಗೊಳ್ಳಲು ವರದಿಸುತ್ತಾ, ವಾಹನ ಮತ್ತು 
ಸೌದೆಯನ್ನು ವಲಯ ಅರಣ್ಯಾಧಿಕಾರಿಗಳು, ಮಂಡ್ಯ ವಲಯರವರ ವಶದಲ್ಲಿ ಸಂರಕ್ಷಣೆಯಲ್ಲಿಡಲು ಆದೇಶಿಸಿದೆ. 
2 . ಅರ್ಜಿದಾರರ ಅರ್ಜಿ ಸಲ್ಲಿಕೆ: 

ಅಪರಾಧ ಪ್ರಕರಣದಲ್ಲಿ ಭಾಗಿಯಾದ ವಾಹನದ ಮಾಲೀಕರಾದ ನಂಜುಂಡ ಬಿನ್ ಬೊಮ್ಮೇಗೌಡ, ಮಳವಳ್ಳಿ ಪೇಟೆ, 
ಮಳವಳ್ಳಿರವರು ತಮ್ಮ ವಕೀಲರ ಮೂಲಕ ದಿನಾಂಕ:29 /05 /2009ರಂದು ಅರ್ಜಿ ಸಲ್ಲಿಸಿ ಅಮಾನತ್ತು ಪಡಿಸಿಕೊಂಡಿರುವ 
ಸರಕು ಸಾಗಾಣಿಕೆ ವಾಹನ ಸಂಖ್ಯೆ: ಕೆ. ಎಲ್ - 11 ಎಫ್- 9117ನ್ನು ಮಧ್ಯಕಾಲೀನ ವಶಕ್ಕೆ ಬಿಡುಗಡೆ ಮಾಡಿಕೊಡಲು 
ಕೋರಿರುತ್ತಾರೆ. 
3 . ಸಹಾಯಕ ಅಭಿಯೋಗನಿರ್ದೇಶಕರ ತಕರಾರು. 

ದಿ:04/ 06 /2009 ರಂದು ಅರಣ್ಯ ಅಪರಾಧ ವಾಸ್ತವಾಂಶಗಳ ಬಗ್ಗೆ ಸರ್ಕಾರಿ ಸಹಾಯಕ ಅಭಿಯೋಜಕ 
ನಿರ್ದೇಶಕರು, ಮಂಡ್ಯರವರಲ್ಲಿ ಅರ್ಜಿದಾರರಿಗೆ ವಾಹನವನ್ನು ಮಧ್ಯಕಾಲೀನ ವಶಕ್ಕೆ ಬಿಡುಗಡೆ ಮಾಡುವ ಸಂಬಂಧ 
ಅಭಿಪ್ರಾಯ ಕೇಳಲಾಗಿ ದಿನಾಂಕ : 08 /06 /2009 ರಂದು ತಮ್ಮ ತಕರಾರನ್ನು ಸಲ್ಲಿಸಿರುತ್ತಾರೆ. ಅರ್ಜಿದಾರರು ಯಾವ 
ಉದ್ದೇಶಕ್ಕಾಗಿ ಆರೋಪಿಗಳಿಗೆ ವಾಹನವನ್ನು ವಹಿಸಿದ್ದರು ಎನ್ನುವ ಬಗ್ಗೆ ನಿಖರವಾದ ಮಾಹಿತಿ ನೀಡಿರುವುದಿಲ್ಲ. ಅಲ್ಲದೇ 
ಅರ್ಜಿದಾರರು ಅರಣ್ಯ ಅಪರಾಧದಲ್ಲಿ ಶಾಮೀಲಾಗಿರುವುದು ತಿಳಿದು ಬರುತ್ತದೆ. ವಾಹನವನ್ನು ಮದ್ಯಂತರ ಸ್ವಾಧೀನಕ್ಕೆ 
ನೀಡಿದಲ್ಲಿ ಆರೋಪಿತರು ಇದೇ ರೀತಿಯ ಅಕ್ರಮಕ್ಕೆ ಉಪಯೋಗಿಸುವ ಸಾದ್ಯತೆ ಇರುವುದರಿಂದ ಅರ್ಜಿದಾರರ ಕೋರಿಕೆಯನ್ನು 
ಮಾನ್ಯ ಮಾಡಲಾಗದು, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ 
ವಿಚಾರಣೆಯಾಗಬೇಕಾಗಿರುವುದರಿಂದ ಹಾಗೂ ಸಾಕ್ಷಿಗಳು ವಾಹನವನ್ನು ವಿಚಾರಣೆಯ ಸಮಯದಲ್ಲಿ 
ಗುರ್ತಿಸಬೇಕಾಗಿರುವುದರಿಂದ ಮತ್ತು ಅರ್ಜಿದಾರರು ವಾಹನವನ್ನು ಉಪಯೋಗಿಸಿ ಹಾಳು ಮಾಡುವ ಸಂಭವವಿರುವುದರಿಂದ 
ಅರ್ಜಿದಾರರ ಸ್ವಾಧೀನಕ್ಕೆ ಕೊಡುವುದು ಸೂಕ್ತವಾದುದಲ್ಲ. ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಿ ನ್ಯಾಯಾಲಯದಿಂದ ಅಂತಿಮ 
ಆದೇಶ ನೀಡುವವರೆವಿಗೂ ಅಧಿಕಾರಿಯುತ ಅಧಿಕಾರಿಯವರ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದು ಸೂಕ್ತವೆಂದು ತಕರಾರು 
ಸಲ್ಲಿಸಿರುತ್ತಾರೆ. 


ಭಾಗ- ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೪೧ 
4. ಮಧ್ಯಕಾಲೀನ ವಶಕ್ಕೆ ಬಿಡುಗಡೆ ಸಂಬಂಧ: 

- ಫಿಲ್ಯಾದಿದಾರರ ಪರವಾದ ಸಹಾಯಕ ಅಭಿಯೋಜಕ ನಿರ್ದೇಶಕರ ಆಕ್ಷೇಪಣೆ ಮತ್ತು ವಾದ ಮಂಡನೆ ಹಾಗೂ 
ಅರ್ಜಿದಾರರ ಪರವಾದ ವಕೀಲರ ವಾದಮಂಡನೆಯನ್ನು ಆಲಿಸಲಾಯಿತು. ಅರ್ಜಿದಾರರು ಮದ್ಯಕಾಲೀನ ವಶಕ್ಕೆ ವಾಹನ 
ಬಿಡುಗಡೆ ಕೋರಿ ಷರತ್ತುಗಳಿಗೆ ಬದ್ಧರಾಗಿರುತ್ತೇವೆಂದು ತಿಳಿಸಿರುವುದನ್ನು ಒಪ್ಪಬಹುದಾಗಿದ್ದರೂ , ಸಹಾಯಕ ಸರ್ಕಾರಿ 
ಅಭಿಯೋಜಕರ ಮತ್ತೊಂದು ವಾದ ಪ್ರಕರಣದಲ್ಲಿ ಪ್ರಕರಣವು ತನಿಖಾ ಹಂತದಲ್ಲಿರುವುದರಿಂದ ತನಿಖೆಗೆ ತೊಡಕಾಗುತ್ತದೆ 
ಎಂಬ ಅಂಶವನ್ನು ಗಮನಿಸಬೇಕಾಗುತ್ತದೆ. ಭಾರತ ದೇಶದ ಸರ್ವೋಚ್ಛ ನ್ಯಾಯಾಲಯವು ದಿನಾಂಕ:17/ 08 / 2000ರ ಅಸಲು 
ದಾವೆ ಸಂಖ್ಯೆ 668 / 2000ರ ತೀರ್ಪಿನ ಪ್ರಕಾರ ಅರಣ್ಯ ಅಪರಾಧದಲ್ಲಿ ಬಳಕೆಯಾದ ವಾಹನವನ್ನು ಮಧ್ಯಕಾಲೀನ ವಶಕ್ಕೆ 
ಬಿಟ್ಟುಕೊಡಬಾರದೆಂದು ಒಂದು ವೇಳೆ ಬಿಟ್ಟುಕೊಡಲು ವಿಶೇಷ ಕಾರಣಗಳಿದ್ದಲ್ಲಿ ವಾಹನ ಮಾಲೀಕರು ಯಾವುದೇ 
ವಿಶೇಷವಾದ ಹಾಗೂ ಗುರುತರವಾದ ಕಾರಣಗಳನ್ನು ನೀಡಿರುವುದಿಲ್ಲ. ಆದ್ದರಿಂದ ಈ ಆದೇಶವನ್ನು ಈ ಪ್ರಕರಣಕ್ಕೂ 
ಅನ್ವಯಿಸುತ್ತಾ, ಮಧ್ಯಕಾಲೀನ ವಶಕ್ಕೆ ವಾಹನ ಬಿಡುಗಡೆ ಮಾಡಲು ಕೋರಿರುವುದನ್ನು ದಿನಾಂಕ:03/07/2009ರಂದು 
ತಿರಸ್ಕರಿಸಿದೆ. 
5. ವಿಚಾರಣಾ ಹಂತ 

ಅರಣ್ಯ ಅಪರಾಧ ಪ್ರಕರಣವನ್ನು ಶೀಘ್ರಗತಿಯಲ್ಲಿ ವಿಚಾರಣೆ ನಡೆಸಲು ಕ್ರಮಕೈಗೊಂಡು ಸಾಕ್ಷಿಗಳ ವಿಚಾರಣೆ 
ನಡೆಸಲಾಯಿತು. ಪ್ರಾಸುಕ್ಕೂಷನ್ ಪರ ಪಿಡಬ್ಲ್ಯು -1 ರಲ್ಲಿ ಫಿಲ್ಯಾಧಿದಾರರು ಹಾಗೂ ವಿಚಾರಣಾಧಿಕಾರಿಯು ಆದ ಕು|| 
ಎಂ .ಸಿ.ಗೀತಾ, ವಲಯ ಅರಣ್ಯಾಧಿಕಾರಿ , ಮಳವಳ್ಳಿ ವಲಯರವರು ಸಾಕ್ಷಿ ನುಡಿಯುತ್ತಾ , ದಿನಾಂಕ 23/ 05 / 09 ರಂದು ನನಗೆ 
ಬಂದ ಖಚಿತ ವರ್ತಮಾನದ ಮೇರೆಗೆ ಹಲಗೂರು ಶಾಖೆಯ ವನಪಾಲಕರಾದ ದೇವರಾಜು ಇವರಿಗೆ ದೂರವಾಣಿಯಲ್ಲಿ 
ವಿಷಯ ತಿಳಿಸಿ ಮುಳ್ಳಯ್ಯನಕಟ್ಟೆ ಪ್ರದೇಶದಲ್ಲಿ ಇರಲು ತಿಳಿಸಿದ್ದು ನಂತರ ನಾನು ಮತ್ತು ಜಯರಾಮ್ ಅರಣ್ಯ ವೀಕ್ಷಕ, ಇವರ 
ಸಂಗಡ ವನಪಾಲಕರು ಮತ್ತು ಸಿಬ್ಬಂದಿಗಳು ಇದ್ದ ಸ್ಥಳಕ್ಕೆ ಹೋದೆನು. ನಂತರ ನಾನು ಮತ್ತು ಸಿಬ್ಬಂದಿಯೊಂದಿಗೆ 
ಗಾಣಾಳುಗುಡ್ಡ ಅರಣ್ಯದ ಅಂಕಣ್ಣನಹೊಟ್ಟು ಪ್ರದೇಶಕ್ಕೆ ಗಸ್ತು ಮಾಡಿಕೊಂಡು ಹೋಗುವಾಗ ಸುಮಾರು ಅರ್ಧ ಫರ್ಲಾಂಗು 
ದೂರದಲ್ಲಿ ವಾಹನ ಸಂಖ್ಯೆ :ಕೆಎಲ್ - 11 ಎಫ್ - 9117 ಟಾಟ 407 ಸದರಿ ವಾಹನವನ್ನು ಪರಿಶೀಲಿಸಲಾಗಿ ಅದರಲ್ಲಿ ಕಗ್ಗಲಿ, 
ಚುಜ್ಜಲಿ ಹಾಗೂ ಇತರೆ ಜಾತಿಯ ಕಾಡುಮರಗಳನ್ನು ಕಡಿದು ತುಂಬಿದುದು ಕಂಡು ಬಂದಿದ್ದು ಇವೆಲ್ಲವು ಕಡಿದ ಹಸಿ 
ಮರಗಳಾಗಿದ್ದವು. ಸದರಿ ವಾಹನದ ಹತ್ತಿರ ಪರಿಶೀಲಿಸಿ ನೋಡಲಾಗಿ ವಾಹನದ ಹತ್ತಿರ ಯಾರು ಇರುವುದಿಲ್ಲ . ಅಲ್ಲೇ ಪಕ್ಕದಲ್ಲಿ 
ಸುಮಾರು ನೂರು ಅಡಿ ದೂರದಲ್ಲಿ ಪುನಃ ಮರಗಳನ್ನು ತಂದು ವಾಹನದ ಹತ್ತಿರ ಹಾಕಲು ಪ್ರಯತ್ನಿಸುತ್ತಿದ್ದರು. ನಮ್ಮ 
ಸಿಬ್ಬಂದಿಯವರನ್ನು ನೋಡಿದ ತಕ್ಷಣ ಸ್ಥಳದಿಂದ ಓಡಿ ಹೋದರು. ಅದರಲ್ಲಿ ಓಡಿಹೋದವನಲ್ಲಿ ಒಬ್ಬನ ಹೆಸರು ಲೋಕೇಶ, 
ಇನ್ನೊಬ್ಬನ ಹೆಸರು ಕುರಿಮಾದಯ್ಯ , ನಂತರ ಮರಗಳನ್ನು ಕತ್ತರಿಸಿದ ಬುಡಗಳಿಗೆ ಇಲಾಖಾ ಮೊಹರನ್ನು ಹಾಕಿರುತ್ತೇನೆ. ಆ 
ಮರದ ಬುಡದ ಅಳತೆ ಮಾಡಲಾಗಿರುತ್ತದೆ. ಟಾಟ ಕ್ಯಾಂಟರ್‌ನಲ್ಲಿ ತುಂಬಿದ್ದ ಮರಗಳು ಸದರಿ 50 ಮರಗಳನ್ನು ಕಡಿದಿರುವ 
ಬುಡಗಳು ಕಂಡುಬಂದಿದೆ. ವಾಹನದಲ್ಲಿ ತುಂಬಿದ ಸೌದೆ ಸುಮಾರು 3 - 4 ಟನ್ ಆಗಿರುತ್ತದೆ. ಸ್ಥಳದಲ್ಲಿ ಮಹಜರ್ ಅನ್ನು 
ಬರೆಯಲಾಗಿರುತ್ತದೆ. ದೇವರಾಜು ವನಪಾಲಕರು ಇವರು ಬರೆದಿರುತ್ತಾರೆ, ಮಹಜರ್‌ಗೆ ಅರಣ್ಯ ರಕ್ಷಕರಾದ 
ಅದರ್ಶಗೌಡರವರು ಸಹಿಮಾಡಿರುತ್ತಾರೆ. ಮಾದೇಗೌಡ, ಜಯರಾಮು, ಮಾದನಾಯಕ ಇವರು ಸಹ ಸಹಿ ಮಾಡಿರುತ್ತಾರೆ, 
ನಂತರ ವಲಯ ಅರಣ್ಯ ಕಛೇರಿಗೆ ತೆಗೆದುಕೊಂಡು ಹೋಗಿರುತ್ತೇನೆ. ನಂತರ ಮೊಕದ್ದಮೆಯನ್ನು ಮುಂದುವರೆಸಲಾಗಿರುತ್ತದೆ. 
ಪ್ರಥಮ ವರ್ತಮಾನದ ವರದಿಯನ್ನು ಮಳವಳ್ಳಿ ಸಿವಿಲ್ ಜಡ್ಸ್ ಕಿರಿಯ ವಿಭಾಗ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯಕ್ಕೆ 
ಸಲ್ಲಿಸಿರುತ್ತೇನೆ ಎಂದು ನುಡಿದಿರುತ್ತಾರೆ. 

ಸಾಕ್ಷಿದಾರರಾದ ಪಿಡಬ್ಲ್ಯು -1ರವರ ವರ್ಗಾವಣೆ ನಿಮಿತ್ತ ಪಾಟೀ ಸವಾಲಿಗೆ ಹಾಜರಾಗಲು ಹಲವಾರು ಬಾರಿ 
ತಿಳಿಸಿದಾಗ್ಯೂ ಸಹ ವಿಚಾರಣೆಗೆ ಹಾಜರಾಗಿರುವುದಿಲ್ಲ. 

ಪ್ರಾಸಿಕ್ಯೂಷನ್ ಪರ ಪಿಡಬ್ಲ್ಯು -2 ಸಾಕ್ಷಿ ನುಡಿಯುತ್ತಾ, ದಿನಾಂಕ:23/05 /09 ರಂದು ಬೆಳಿಗ್ಗೆ 08:30 ಗಂಟೆಯಲ್ಲಿ 
ತಾಳವಾಡಿ ಗಸ್ತಿನ ಗಾಣಾಳು ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಗಸ್ತಿನಲ್ಲಿದ್ದೆನು. ಆದಿನ ವಲಯ ಅರಣ್ಯಾಧಿಕಾರಿಯವರು ದೂರವಾಣಿ 
ಮುಖಾಂತರ ಮುಳ್ಳಯ್ಯನ ಕಟ್ಟಯ ಬಳಿ ಬರಲು ತಿಳಿಸಿದರು. ಅದರಂತೆ ನಾನು ಹಾಗೂ ಅದರ್ಶಗೌಡ ಅರಣ್ಯ ರಕ್ಷಕ, 
ಮಾದನಾಯಕ ವಾಚರ್‌, ಜಿ.ಕೆ. ಮಾದೇಗೌಡ, ವಾಚರ್, ಇವರೊಂದಿಗೆ ಕಾದಿದ್ದೆನು. ಅದೇ ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿಗಳು 
ಸಹ ಬಂದರು ನಂತರ ನಮ್ಮ ವಲಯ ಅರಣ್ಯಾಧಿಕಾರಿಯವರು ಬಸವನಬೆಟ್ಟ ಮನ್ನಾ ಜಂಗಲ್ ಗಾಣಾಳು ಗುಡ್ಡ ಅರಣ್ಯ 


೩೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಪ್ರದೇಶದಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿದು ಸಾಗಿಸಲಾಗುತ್ತಿದೆ ಎಂದು ಆ ಸ್ಥಳಕ್ಕೆ ತಮ್ಮನ್ನು ಸಹ ಕರೆದುಕೊಂಡು ಹೋದರು 
ಸುಮಾರು 100 ಮೀಟರ್ ದೂರದಿಂದ ಒಂದು ಕ್ಯಾಂಟರ್ ವಾಹನ ನಿಂತಿದ್ದನ್ನು ನೋಡಲಾಯಿತು. ನಾವು ವಾಹನದ ಹತ್ತಿರ 
ಹೋದಾಗ ಮರಗಳನ್ನು ತುಂಬುತ್ತಿದ್ದವರು ನಮ್ಮನ್ನು ನೋಡಿ ಓಡಿ ಹೋದರು. ಅವರಲ್ಲಿ ಇಬ್ಬರನ್ನು ನಾನು ಗುರುತಿಸುತ್ತೇನೆ. 
ಅದರಲ್ಲಿ ಒಬ್ಬ ವಾಹನ ಚಾಲಕ ಲೋಕಿ ಬಿನ್ ಜಯಣ್ಣ, ಮಳವಳ್ಳಿ ಪೇಟೆ ಬೀದಿ ವಾಸಿ , ಮತ್ತೊಬ್ಬ ಮಾದಯ್ಯ ಬಿನ್ 
ಕುರಿಮಾದಯ್ಯ ಗಾಣಾಳು ಗ್ರಾಮದ ವಾಸಿಯಾಗಿರುತ್ತಾರೆ. ನಂತರ ಅಲ್ಲಿನ ಅರಣ್ಯ ಪ್ರದೇಶವನ್ನು ಪರಿಶೀಲಿಸಲಾಗಿ ಚುಜ್ಜಲಿ, 
ಕಗ್ಗಲಿ, ಸೀಮೆತಂಗಡಿ ಮತ್ತು ವಿವಿಧ ಜಾತಿಯ ಮರಗಳನ್ನು ಕತ್ತರಿಸಿರುವುದು ಕಂಡು ಬಂದಿತು. ಸುಮಾರು 50 ವಿವಿಧ 
ಜಾತಿಯ ಮರಗಳನ್ನು ಕಡಿದಿದ್ದು ಅದರ ಮೇಲೆ ಇಲಾಖಾ ಮೊಹರನ್ನು ಹಾಕಲಾಗಿರುತ್ತದೆ. ನಂತರ ಸ್ಥಳದಲ್ಲಿ ನಮ್ಮ ವಲಯ 
ಅರಣ್ಯಾಧಿಕಾರಿಗಳ ಸಮಕ್ಷಮ ಮಹಜರ್ ನಡೆಸಿದ್ದು ನಂತರ ಮಹಜರ್‌ಅನ್ನು ನಾನೇ ಬರೆದಿರುತ್ತೇನೆ ಮಹಜರ್‌ನಲ್ಲಿರುವ 
ಸಹಿಯನ್ನು ಗುರುತಿಸಿರುತ್ತೇನೆ. ಮಹಜರ್‌ಅನ್ನು ಈಗಾಗಲೇ ಪಿ ಎ ಎಂದು ಗುರುತಿಸಲಾಗಿದು ಸಾಕ್ಷಿ ಸಹಿಯನ್ನು ಪಿ ಬಿ 
ಎಂದು ಗುರುತಿಸಲಾಗಿದೆ. ಮರಗಳನ್ನು ತುಂಬಿದ ವಾಹನ ಸಂಖ್ಯೆ ಕೆ.ಎಲ್ - 11 ಎಫ್ - 9117 ವಾಹನವನ್ನು ನೋಡಿ 
ಗುರುತಿಸಿದ್ದಾರೆ. ವಾಹನವನು ಮತ್ತು ಅಮಾನತ್ತು ಪಡಿಸಿರುವ ಮರಗಳನ್ನು ಅವುಗಳನ್ನು ನೋಡಿದರೆ ಎಂಒ1 2 ರಿಂದ 50 
ಎಂದು ಗುರುತಿಸಲಾಗಿರುತ್ತದೆ. ಆರೋಪಿಗಳನ್ನು ನೋಡಿದರೆ ಅವರುಗಳನ್ನು ಗುರುತಿಸುತ್ತೇನೆ. ನಂತರ ಮರಗಳ ಸಮೇತ 
ವಾಹನವನ್ನು ನಮ್ಮ ವಲಯ ಅರಣ್ಯಾಧಿಕಾರಿಗಳ ಕಛೇರಿಗೆ ತೆಗೆದುಕೊಂಡು ಹೋಗಲಾಯಿತು. 
ಅರ್ಜಿದಾರರ ಪರವಾದ ಪಾಟೀ ಸವಾಲಿಗೆ ಉತ್ತರಿಸುತ್ತಾ, 

- ನಾವು ನೇರಳೆಮರದ ಗುಂಡಿ ಬಳಿ ಗಸ್ತು ಮಾಡುತ್ತಿದ್ದಾಗ ವಲಯ ಅರಣ್ಯಾಧಿಕಾರಿಯವರಿಂದ ದೂರವಾಣಿ ಸಂದೇಶ 
ಬಂದಾಗ ಸದರಿ ಸ್ಥಳಕ್ಕೆ ಭೇಟಿ ಕೊಟ್ಟೆವು ವಲಯ ಅರಣ್ಯ ಕಛೇರಿಯಿಂದ ಸದರಿ ಪ್ರದೇಶವು 25 ರಿಂದ 26 ಕಿಮೀ ದೂರವಿದೆ. 
ನಾವು ಗಸ್ತು ಮಾಡುತ್ತಿದ್ದ ಪ್ರದೇಶ ಅರಣ್ಯ ಪ್ರದೇಶವಾಗಿರುತ್ತದೆ. ನನ್ನ ಬಳಿ ಸ್ಥಿರ ದೂರವಾಣಿ ಇರಲಿಲ್ಲ ಮೊಬೈಲ್ 
ದೂರವಾಣಿ ಇತ್ತು. ನನಗೆ ಸ್ಥಿರ ಮತ್ತು ಚರ ದೂರವಾಣಿಯಲ್ಲಿ ವ್ಯತ್ಯಾಸ ಗೊತ್ತು. ನನ್ನ ಬಳಿ ಇರುವ ಮೊಬೈಲ್ ನನ್ನ ಸ್ವಂತ 
ಮೊಬೈಲಾಗಿರುತ್ತದೆ. ನಮ್ಮ ವಲಯ ಅರಣ್ಯಾಧಿಕಾರಿಯವರ ಮೊಬೈಲ್ ಸಂಖ್ಯೆ ನನಗೆ ಬಾಯಲ್ಲಿ ನೆನಪಿರುವುದಿಲ್ಲ ಅದು ನನ್ನ 
ಮೊಬೈಲ್‌ನಲ್ಲಿ ಉಳಿದಿರುತ್ತದೆ. ನಮ್ಮ ವಲಯ ಅರಣ್ಯಾಧಿಕಾರಿಯವರ ಬಳಿ ನನ್ನ ಮೊಬೈಲ್ ಸಂಖ್ಯೆ ಇರುತ್ತದೆ. ಸದರಿ 
ದೂರವಾಣಿ ಕರೆ ಬಂದಾಗ ನನ್ನ ಜೊತೆ ಆದರ್ಶಗೌಡ, ಮಾದಿನಾಯ್ಕ ಹಾಗೂ ಮಾದೇಗೌಡ ಇದ್ದರು. ನನಗೆ ಕರ್ತವ್ಯ 
ನಿರ್ವಹಿಸುವಂತಹ ಸ್ವಂತ ಕಛೇರಿ ಇರುವುದಿಲ್ಲ. ನಾವು ಅರಣ್ಯ ಪ್ರದೇಶಕ್ಕೆ ಹೋದಾಗ ಬೆಳಿಗ್ಗೆ ಸುಮಾರು 9:00 ಗಂಟೆಗೆ 
ಹೋಗಿದ್ದೆವು ನಾವು ನಾಲ್ಕು ಜನ ಭೇಟಿಯಾದ ಸ್ಥಳ ಹೊಸದೊಡ್ಡಿ ಗ್ರಾಮವಾಗಿರುತ್ತದೆ. ಈ ಕೇಸಿನ ಪ್ರಕರಣದ ಜೆರಾಕ್ಸ್ 
ಪ್ರತಿಗಳು ನನ್ನ ಬಳಿ ಈಗ ಇರುತ್ತದೆ. ಗಾಣಾಳುಗುಡ್ಡ ಅರಣ್ಯ ಪ್ರದೇಶಕ್ಕೆ ಹತ್ತಿರವಾದ ಪ್ರದೇಶ ಗಾಣಾಳು ಗ್ರಾಮ ಅದು ಒಂದು 
ಕಿಮೀ ದೂರದಲ್ಲಿರುತ್ತದೆ. ಗಾಣಾಳುಗುಡ್ಡ ಅರಣ್ಯಪ್ರದೇಶಕ್ಕೆ ಹೋಗಲು ಗಾಣಾಳು ಗ್ರಾಮದಿಂದ ರಸ್ತೆ ಸಂಪರ್ಕವಿರುತ್ತದೆ. 
ನೇರಳೆಮರ ಮತ್ತು ಗಾಣಾಳುಗುಡ್ಡ ಅರಣ್ಯಪ್ರದೇಶಕ್ಕೆ ಒಂದು ಕಿಮೀ ದೂರ ಇರುತ್ತದೆ. ನಮಗೆ ಮಾಹಿತಿ ಬಂದಾಗ ಸಮಯ 
ಮಧ್ಯಾಹ್ನ 3:45 ಆಗಿರುತ್ತದೆ. ನಮಗೆ ಮಾಹಿತಿ ತಿಳಿದು ಬಂದಾಗ ವಲಯ ಅರಣ್ಯಾಧಿಕಾರಿಗಳು ಎಲ್ಲಿದ್ದರೂ ಎಂಬುದು ನನಗೆ 
ಗೊತ್ತಿಲ್ಲ . ಘಟನಾ ಸ್ಥಳಕ್ಕೆ ನಾವು ಮತ್ತು ವಲಯ ಅರಣ್ಯಾಧಿಕಾರಿಯವರು ಒಟ್ಟಿಗೆ ಬಂದೆವು. ಮುಳ್ಳಯನ್ನಕಟ್ಟೆ ಕೂಡ 
ಅರಣ್ಯಪ್ರದೇಶವಾಗಿರುತ್ತದೆ. ನಮ್ಮ ವಲಯ ಅರಣ್ಯಾಧಿಕಾರಿಯವರ ಜೊತೆಯಲ್ಲಿ ಅರಣ್ಯ ವೀಕ್ಷಕರಾದ ಜಯರಾಮ್‌ರವರು 
ಬಂದಿರುತ್ತಾರೆ. ವಲಯ ಅರಣ್ಯಾಧಿಕಾರಿಯವರು ಘಟನಾ ಸ್ಥಳಕ್ಕೆ ಅರಣ್ಯ ವೀಕ್ಷಕ ಜಯರಾಮ್‌ರವರ ಜೊತೆಯಲ್ಲಿ ಮೋಟಾರ್ 
ಬೈಕ್‌ನಲ್ಲಿ ಬಂದಿರುತ್ತಾರೆ. ಸದರಿ ವಾಹನ ನಿಂತಿದ್ದ ಪ್ರದೇಶದ ಅಕ್ಕಪಕ್ಕ ಕುರುಚಲು ಗಿಡಗಳು ಬೆಳೆದಿರುತ್ತವೆ. ನಾವು ಸದರಿ 
ಸ್ಥಳಕ್ಕೆ ಹೋಗಿದ್ದಾಗ ಸದರಿ ವಾಹನದಲ್ಲಿ ಮರಗಳನ್ನು ಆಗಲೇ ತುಂಬಿ ವಾಹನವು ಚಾಲನೆಯಾಗುವ ಸ್ಥಿತಿಯಲ್ಲಿತ್ತು. ನಾನು 
ವಾಹನವನ್ನು ನೋಡಿದ್ದು ಮುಂಭಾಗದಿಂದ ನಾವು ಸದರಿ ವಾಹನವನ್ನು ನೋಡಿದಾಗ ಚಾಲಕನು ವಾಹನವನ್ನು ಚಲಿಸಲು 
ಪ್ರಯತ್ನಿಸಿದ್ದ ಉಳಿದವರೂ ಪಕ್ಕದಲ್ಲಿ ನಿಂತಿದ್ದರು. ನಮ್ಮನ್ನು ನೋಡಿ ಅವರು ಓಡಲು ಪ್ರಾರಂಭಿಸಿದಾಗ ನಾವು ಅವರಿಂದ 
ಸುಮಾರು 100 ಅಡಿ ದೂರದಲ್ಲಿದ್ದೆವು. ನಾನು ಬೆನ್ನಟ್ಟಿ ಹೋದ ದಿಕ್ಕಿನಲ್ಲಿ ಮೂರು ಜನ ಓಡಿಹೋದರು. ನಾವು ಐದು ಜನ 
ಸೇರಿ ಅವರ ಹಿಂದೆ ಓಡಿಹೋದೆವು. ಆ ಸ್ಥಳದಲ್ಲಿ 3 ಜನರಿದ್ದರೋ ಅಥವಾ 4 ಜನರಿದ್ದರೋ ಎಂದು ಹೇಳಲು ಸಾಧ್ಯವಿಲ್ಲ. 
ನಾವು ಅವರನ್ನು ಸುಮಾರು 300 ರಿಂದ 400 ಮೀಟರ್‌ರವರೆಗೆ ಬೆನ್ನೆಟ್ಟಿ ಹೋದೆವು. ನಮಗೆ ಅರಣ್ಯ ಇಲಾಖೆಯಿಂದ 
ಶಸ್ತ್ರಾಸ್ತ್ರಗಳನ್ನು ನೀಡಿರುತ್ತಾರೆ. ಸದರಿ ಘಟನೆ ನಡೆದ ದಿನದಂದು ನಾವು ಯಾವುದೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು 
ಹೋಗಿರಲಿಲ್ಲ. ಸದರಿ ದಿನದಂದು ಶಸ್ತಾಸ್ತವನ್ನು ಏಕೆ ತೆಗೆದುಕೊಂಡು ಹೋಗಿರಲಿಲ್ಲ ಎಂದರೇ ಸದರಿ ಶಸ್ತಾಸ್ತದ ಬೆಲ್ಲು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೪೩ 
ಕಿತ್ತುಹೋಗಿದ್ದುದರಿಂದ ಅದನ್ನು ತೆಗೆದುಕೊಂಡು ಹೋಗಿರುವುದಿಲ್ಲ. ಸದರಿ ಬೆಲ್ಲು ಸುಮಾರು 2 - 3 ದಿನಗಳಿಂದ ಹಿಂದೆ 
ಕಿತ್ತುಹೋಗಿದ್ದು ಈ ವಿಷಯವನ್ನು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿರುವುದಿಲ್ಲ. ಶಸ್ತ್ರಾಸ್ತ್ರಗಳನ್ನು ನಮಗೆ ಕೊಟ್ಟಿರುವುದು ನಮ್ಮ 
ರಕ್ಷಣೆಗಾಗಿ ಹಾಗೂ ಅರಣ್ಯ ರಕ್ಷಣೆಗಾಗಿ ಹಾಗೂ ಕಾಡು ಪ್ರಾಣಿಗಳು ನಮಗೆ ತೊಂದರೆ ಕೊಟ್ಟಾಗ ಅದನ್ನು ಗಾಳಿಯಲ್ಲಿ 
ಗುಂಡುಹಾರಿಸಲು ನಮಗೆ ನೀಡಲಾಗಿದೆ. ನಾನು ಗಸ್ತಿಗೆ ಶಸ್ತ್ರಾಸ್ತ್ರವನ್ನು ಬೆನ್ನು ಕಿತ್ತುಹೋಗಿದ್ದ ಪ್ರಯುಕ್ತ ತೆಗೆದುಕೊಂಡು 
ಹೋಗುತ್ತಿರಲಿಲ್ಲ. ಬೆನ್ನು ಹಾಕಲಿಕ್ಕೆ ಮಾದೇವು ಎಂಬ ವ್ಯಕ್ತಿಯ ಬಳಿ ಸದರಿ ಬೆಲ್ಬನ್ನು ನೀಡಲಾಗಿತ್ತು. ಸದರಿ ಪ್ರಕರಣದಲ್ಲಿ 
ಓಡಿಹೋದಂತಹ ವ್ಯಕ್ತಿಗಳನ್ನು ಹಿಂದೆಯೂ ಕೂಡ ನಾನು ನೋಡಿರುತ್ತೇನೆ ನನಗೆ ಪರಿಚಯವಿರುತ್ತದೆ. ಅವರಲ್ಲಿ 
ಮಳವಳ್ಳಿಯವನಾದ ಲೋಕಿ, ಕುರಿಮಾದಯ್ಯ ಗಾಣಾಳು ಗ್ರಾಮದವನು. ಲೋಕಿ ಎಂಬುವನನ್ನು ಹಲಗೂರು ಪಟ್ಟಣದಲ್ಲಿ 
ನೋಡಿರುತ್ತೇನೆ. ಹಲಗೂರು ಟೌನ್‌ಗೆ ಮತ್ತು ಸದರಿ ಅರಣ್ಯ ಪ್ರದೇಶಕ್ಕೂ ಸುಮಾರು 5 ರಿಂದ 6 ಕಿಮೀ ದೂರವಿರುತ್ತದೆ. 
ಮಹಜರ್ ಬರೆಯುವ ಸಮಯದಲ್ಲಿ ಪಕ್ಕದ ಗ್ರಾಮದ ಜನರನ್ನು ಕರೆಸಿ ಅವರಿಗೆ ಮರಗಳನ್ನು ಕಡಿದು ತುಂಬಿರುವುದನ್ನು 
ತೋರಿಸಿ ಮಹಜರ್ ತಯಾರಿಸಲಿಲ್ಲ . ವಾಹನವನ್ನು ಘಟನಾ ಸ್ಥಳದಿಂದ ವಲಯ ಕಛೇರಿಗೆ ತರಲು ಅರಣ್ಯ ವೀಕ್ಷಕನಾದ 
ಜಯರಾಮ್‌ರವರಿಗೆ ಚಾಲಕನನ್ನು ಕರೆದುತರಲು ಹೇಳಿದ್ದೆ ಅವನು ಯಾರೋ ಚಾಲಕನನ್ನು ಕರೆದುಕೊಂಡು ಬಂದಿರುತ್ತಾನೆ. 
ವಾಹನವನ್ನು ವಲಯ ಕಛೇರಿಗೆ 6 ರಿಂದ 6:30 ಗಂಟೆ ಸಮಯದಲ್ಲಿ ತೆಗೆದುಕೊಂಡು ಬಂದಿರುತ್ತೇನೆ. 

ವಾಹನದಲ್ಲಿ ಕಡಿದು ತುಂಬಿದ್ದ ಮರಗಳನ್ನು ಕಡಿದು ಸುಮಾರು 2 ದಿನಗಳಾಗಿರಬಹುದು. ಆ ಅರಣ್ಯ ಪ್ರದೇಶಕ್ಕೆ 
ಅರಣ್ಯ ರಕ್ಷಕರಾಗಿ ಅ ಸಮಯದಲ್ಲಿ ಉಮೇಶ್‌ರವರು ಹಾಗೂ ಅವರ ಜೊತೆಯಲ್ಲಿ ಜಯರಾಮ್‌ರವರು ಕರ್ತವ್ಯ 
ನಿರ್ವಹಿಸುತ್ತಿದ್ದರು. ಸದರಿ ಘಟನಾ ಪ್ರದೇಶವು ಸುಮಾರು 300 ರಿಂದ 400 ಹೆಕ್ಟೇರ್ ಪ್ರದೇಶವಿರುತ್ತದೆ. ಸದರಿ ಮರಗಳನ್ನು 
ಕಡಿದ ಬಗ್ಗೆ ನಮ್ಮ ವಲಯ ಅರಣ್ಯಾಧಿಕಾರಿಗಳಿಗೆ ಹಿಂದೆ ಯಾವ ದೂರುಗಳು ಬಂದಿರುವುದಿಲ್ಲ ವಾಹನದಲ್ಲಿ ತುಂಬಿದ್ದ 
ಮರಗಳನ್ನು ಕೊಡಲಿಯಿಂದ ಕತ್ತರಿಸಲಾಗಿತ್ತು. ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ಕಡಿದರೇ ರಾತ್ರಿಯ ಸಮಯದಲ್ಲಿ ಸುಮಾರು 
1 ಕಿಮೀವರೆಗೆ ಶಬ್ದ ಕೇಳಿಸುತ್ತದೆ. ವಾಹನ ನಿಂತಿದ್ದ ಸ್ಥಳದಿಂದ ಗಾಣಾಳು ಗ್ರಾಮದ ಕಡೆಗೆ ನಮ್ಮ ಅರಣ್ಯ ಪ್ರದೇಶದ ವ್ಯಾಪ್ತಿ 
100 ರಿಂದ 200 ಮೀಟರ್ ದೂರ ಇರುತ್ತದೆ ಅಲ್ಲಿಂದ ಮುಂದಕ್ಕೆ ವ್ಯವಸಾಯದ ಜಮೀನುಗಳಿರುತ್ತವೆ. ಸದರಿ ಗಾಣಾಳು 
ಗ್ರಾಮದಲ್ಲಿ 100 ಮನೆಗಳಿರುತ್ತವೆ. ವಲಯ ಅರಣ್ಯಾಧಿಕಾರಿಯವರು ನಮಗೆ ಮಾಹಿತಿ ಕೊಟ್ಟು ಬರಲು ಹೇಳಿದ ಸ್ಥಳಕ್ಕೆ ನಾವು 
ಹೋಗಿರಲಿಲ್ಲ ಎನ್ನುವುದು ಸರಿಯಲ್ಲ. ನಮಗೆ ಮೊಬೈಲ್ ಕರೆ ಬಂದಿರಲಿಲ್ಲ ಎನ್ನುವುದು ಸರಿಯಲ್ಲ. ನಾನು ಸ್ವಂತ ಮೊಬೈಲ್ 
ಹೊಂದಿರುವ ಬಗ್ಗೆ ಮಾಹಿತಿ ನೀಡಿರುವುದಿಲ್ಲ. ವಾಹನ ನಿಂತಿದ್ದ ಸ್ಥಳಕ್ಕೆ ಹೋಗಿರಲಿಲ್ಲ ಮತ್ತು ಅದರಲ್ಲಿ ಮರಗಳನ್ನು 
ತುಂಬಿರಲಿಲ್ಲ ಮತ್ತು ಆ ಸ್ಥಳದಿಂದ 3 ಜನ ಓಡಿ ಹೋದರು ಅದರಲ್ಲಿ ಲೋಕಿ ಮತ್ತು ಕುರಿಮಾದಯ್ಯರವರು ಇದ್ದರೆಂದು 
ಸುಳ್ಳು ಹೇಳುತ್ತಿದ್ದೇನೆ ಎನ್ನುವುದು ಸರಿಯಲ್ಲ. ಸ್ಥಳದಲ್ಲಿ ವಾಹನ ಮತ್ತು ಮರಗಳನ್ನು ವಶಪಡಿಸಿಕೊಂಡು ಮಹಜರ್ ಬರೆದಿಲ್ಲ 
ಎನ್ನುವುದು ಸರಿಯಲ್ಲ. ಶಸ್ತಾಸ್ತದ ಬೆಲ್ಟ್ ಕಿತ್ತುಹೋಗಿತ್ತು ಎಂದು ಸುಳ್ಳು ಹೇಳುತ್ತಿದ್ದೇನೆ ಎನ್ನುವುದು ಸರಿಯಲ್ಲ. ನಾವು ಸದರಿ 
ವಾಹನವನ್ನು ಘಟನಾ ಸ್ಥಳದಿಂದ ವಲಯ ಅರಣ್ಯ ಕಛೇರಿಗೆ ತರುವಾಗ ಕರ್ಲಕಟ್ಟೆ ಗ್ರಾಮದ ಮುಖಾಂತರ ತೆಗೆದುಕೊಂಡು 
ಬಂದಿರುತ್ತೇವೆ. ಕರ್ಲಕಟ್ಟೆ ಗ್ರಾಮದಲ್ಲಿ ಸುಮಾರು 100 ಮನೆಗಳಿರುತ್ತವೆ. ಸದರಿ ಗ್ರಾಮದ ಕೆಲವು ಜನರು ನನಗೆ 
ಪರಿಚಯವಿರುತ್ತಾರೆ. ನಾವು ವಾಹನವನ್ನು ತೆಗೆದುಕೊಂಡು ಹೋದಾಗ ರಸ್ತೆಯಲ್ಲಿ ಜನರು ಓಡಾಡುತ್ತಿದ್ದರು. ಅದೇ ರೀತಿ 
ಗಾಣಾಳು ಗ್ರಾಮದ ಕೆಲವು ಜನರು ಸಹ ನನಗೆ ಪರಿಚಯವಿರುತ್ತಾರೆ ಎಂದಿರುತ್ತಾರೆ. 

ಪ್ರಾಸಿಕ್ಯೂಷನ್ ಪರ ಪಿಡಬ್ಲ್ಯು -3 ಸಾಕ್ಷಿ ನುಡಿಯುತ್ತಾ, ದಿನಾಂಕ:23/ 05 / 09 ರಂದು ನಾನು ಮತ್ತು ಅರಣ್ಯ ರಕ್ಷಕ 
ದೇವರಾಜು, ಅರಣ್ಯ ವೀಕ್ಷಕರಾದ ಮಾದಿನಾಲ್ಕರವರು ಮತ್ತು ಜಿ.ಕೆ. ಮಾದೇಗೌಡರವರು ಗಸ್ತು ಕರ್ತವ್ಯದಲ್ಲಿದ್ದಾಗ ನಮ್ಮ 
ವಲಯ ಅರಣ್ಯಾಧಿಕಾರಿಗಳು ಅಂಕಣ್ಣದೊಡ್ಡಿ ಪ್ರದೇಶಕ್ಕೆ ಬರಲು ತಿಳಿಸಿದ ಮೇರೆಗೆ ನಾವು ಸ್ಥಳಕ್ಕೆ ಬೇಟಿ ನೀಡಿದಾಗ ಸಮಯ 
ಸುಮಾರು 04 - 30 ಆಗಿತ್ತು. ನಾವು ಸ್ಥಳಕ್ಕೆ ಹೋಗುವುದಕ್ಕಿಂತ ಮೊದಲು 100 ಮೀಟರ್ ಅಂತರ ದಿಂದ ನೋಡಲಾಗಿ ಒಂದು 
ಕ್ಯಾಂಟರ್ ವಾಹನ ನಿಂತಿದ್ದು ನಂತರ ಹತ್ತಿರ ಹೋಗಿ ನೋಡಲಾಗಿ ಅದರ ಸಂಖ್ಯೆ:ಕೆ.ಎಲ್ - 11 -ಎಫ್ - 9117 ಆಗಿತ್ತು. ಸದರಿ 
ಕ್ಯಾಂಟರ್ ವಾಹನವನ್ನು ನಾವು ದೂರದಿಂದ ನೋಡಲಾಗಿ ಕಗ್ಗಲಿ, ಚುಜ್ಜಲಿ ಮತ್ತು ಬೇರೆ ಇತರೆ ಜಾತಿಯ ಮರಗಳನ್ನು 
ತುಂಬುತ್ತಿದ್ದು ಕಂಡುಬಂದಿತು. ಸದರಿ ಮರಗಳನ್ನು ತುಂಬುತ್ತಿದ್ದವರು ನಮ್ಮನ್ನು ನೋಡಿ ಓಡಿ ಹೋದರು. ಸ್ಥಳದಲ್ಲಿದ್ದ ನಮ್ಮ 
ವನಪಾಲಕರಾದ ದೇವರಾಜುರವರು ಸ್ಥಳದಿಂದ ಆರೋಪಿಗಳು ಓಡಿಹೋಗಿರುವುದಾಗಿ ಅವರ ಹೆಸರು ಲೋಕಿ ಮತು 
ಮಹದಯ್ಯ ಉರುಫ್ ಕುರಿಮಾದಯ್ಯ ಎಂದು ಹೇಳಿದರು . ವಾಹನದ ಚಾಲಕ ಮಳವಳ್ಳಿ ವಾಸಿ ಎಂದು ಹಾಗೂ ಇನ್ನೊಬ್ಬ 
ಗಾಣಾಳು ಗ್ರಾಮದವನೆಂದು ಹೇಳಿದ್ದರಿಂದ ನನಗೂ ತಿಳಿಯಿತು. ಅಲ್ಲಿ ಸ್ಥಳ ಪರಿಶೀಲಿಸಲಾಗಿ ಚುಜ್ಜಲಿ, ಕಗ್ಗಲಿ ಮತ್ತು ವಿವಿಧ 


ಕ 


ಕ 


೩೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಜಾತಿ ಮರಗಳನ್ನು ಕತ್ತರಿಸಿರುವುದನ್ನು ಪರಿಶೀಲನೆ ಮಾಡಿ ಅವುಗಳಿಗೆ ಗುರುತು ಹಾಕಿ ಮರದ ಬುಡಗಳಿಗೆ ಇಲಾಖಾ 
ಮೊಹರನ್ನು ಹಾಕಲಾಯಿತು. ನಂತರ ಸ್ಥಳದಲ್ಲಿ ಮಹಜರ್ ಬರೆದು ವಾಹನ ಮತ್ತು ಅದರಲ್ಲಿ ತುಂಬಿದ್ದ ಮರಗಳನ್ನು 
ಅವಮಾನತ್ತುಪಡಿಸಿ ಕೊಳ್ಳಲಾಯಿತು. ಹಾಗೂ ವಾಹನ ಮತ್ತು ಮರಗಳನ್ನು ನೋಡಿದರೆ ಗುರುತಿಸುತ್ತೇನೆ. ವಾಹನವನ್ನು 
ಈಗಾಗಲೇ ಎಂಓ - 1 ಎಂದು ಗುರುತಿಸಲಾಗಿರುತ್ತದೆ ಮತ್ತು ಮರಗಳನ್ನು ಎಂಓ -1 ರಿಂದ 50 ಎಂದು ಗುರುತಿಸಲಾಗಿರುತ್ತದೆ. 
ಅವುಗಳನ್ನು ನೋಡಿದರೆ ಗುರುತಿಸುತ್ತೇನೆ. ವಾಹನ ಚಾಲಕರು ಮತ್ತು ಇತರೇ ಅರೋಪಿಗಳನ್ನು ನೋಡಿದರೆ ಗುರುತಿಸುತ್ತೇನೆ 
ನಂತರ ವಾಹನದೊಂದಿಗೆ ಮರಗಳನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿಗೆ ಹಾಜರುಪಡಿಸಲಾಯಿತು. ಸದರಿ 
ಮರಗಳನ್ನು ನಿಷೇಧಿತ ಅರಣ್ಯ ಪ್ರದೇಶದಿಂದ ಕಡಿದು ಸಾಗಿಸಲು ಯಾವುದೇ ಪರವಾನಗಿಯನ್ನು ಪಡೆದಿಲ್ಲದಿರುವುದು ಕಂಡು 
ಬಂದಿತು. 
ಅರ್ಜಿದಾರರ ಪರವಾದ ಪಾಟಿ ಸವಾಲಿಗೆ ಉತ್ತರಿಸುತ್ತಾ , 

ನಾವು ಗಸ್ತು ಕರ್ತವ್ಯದಲ್ಲಿದ್ದ ಸ್ಥಳ ನೇರಳೆಮರದ ಗುಂಡಿ ಪ್ರದೇಶವಾಗಿರುತ್ತದೆ. ವನಪಾಲಕರಾದ ಡಿ.ದೇವರಾಜುರವರಿಗೆ 
ಮೊಬೈಲ್ ಮೂಲಕ ಮರಗಳನ್ನು ಕಡಿದು ಸಾಗಿಸುತ್ತಿದ್ದಾರೆಂಬ ಮಾಹಿತಿ ಬಂದಿರುತ್ತದೆ. ವಲಯ ಅರಣ್ಯಾಧಿಕಾರಿಯವರು 
ನಮ್ಮನ್ನು ಮುಳ್ಳಯ್ಯನ ಕಟ್ಟೆ ಅರಣ್ಯಪ್ರದೇಶಕ್ಕೆ ಬರಲು ಹೇಳಿದ್ದರಿಂದ ಅಲ್ಲಿಗೆ ಹೋದೆವು. ಸದರಿ ವಲಯ 
ಅರಣ್ಯಾಧಿಕಾರಿಯವರು ಅರಣ್ಯ ವೀಕ್ಷಕನಾದ ಜಯರಾಮ್‌ರವರ ಜೊತೆ ಮೋಟಾರ್ ಬೈಕ್‌ನಲ್ಲಿ ಬಂದರು. ನಾವು ಸದರಿ 
ಘಟನಾಸ್ಥಳಕ್ಕೆ ಹೋಗುವಷ್ಟರಲ್ಲಿ ವಾಹನದಲ್ಲಿ ಮರಗಳನ್ನು ಕಡಿದು ಪೂರ್ಣ ತುಂಬಲಾಗಿತ್ತು. ನಾವು ಸ್ಥಳಕ್ಕೆ ಹೋದಾಗ 
ಅಲ್ಲಿದ್ದವರೆಲ್ಲರೂ ಓಡಿ ಹೋಗಿರುತ್ತಾರೆ. ನಾನು ಮತ್ತು ದೇವರಾಜು ಅವರು ಒಟ್ಟಿಗೆ ಕೂಡಿ ಸದರಿ ಘಟನಾ ಸ್ಥಳದ ಹತ್ತಿರ 
ಬಂದೆವು. ನಾನು ಮತ್ತು ಮಾದಿನಾಯ್ಕ ಇಬ್ಬರು ಸ್ಥಳದಿಂದ ಓಡಿ ಹೋದವರನ್ನು ಓಡಿಸಿಕೊಂಡು ಹೋದೆವು ನಾವು ಇಬ್ಬರನ್ನು 
ಓಡಿಸಿಕೊಂಡು ಹೋದೆವು ನಾವು ಓಡಿಸಿಕೊಂಡು ಹೋದ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಕಾಣಲಿಲ್ಲ. ನಮ್ಮ ಇತರೇ ಸಿಬ್ಬಂದಿಗಳು 
ವಲಯ ಅರಣ್ಯಾಧಿಕಾರಿಯವರನ್ನು ವಾಹನದ ಬಳಿ ಬಿಟ್ಟು ಇನ್ನಿಬ್ಬರನ್ನು ಬೆನ್ನಟ್ಟಿ ಹೋದರು. ದೇವರಾಜುರವರು ಅವರಿಗೆ 
ನೀಡಿದ್ದ ಬಂದೂಕವನ್ನು ತಂದಿರುವುದಿಲ್ಲ. ಘಟನಾ ದಿನಾಂಕದ ಹಿಂದಿನ 2 -3 ದಿನಗಳಿಂದಲೂ ಅವರ ಜೊತೆ ಕೆಲಸ 
ಮಾಡುತ್ತಿರುತ್ತೇನೆ. ಅವರು ಸುಮಾರು 3 -4 ದಿನಗಳಿಂದ ಬಂದೂಕವನ್ನು ತಂದಿರುವುದಿಲ್ಲ. ಅದರ ಬೆನ್ನು 
ಕಿತ್ತುಹೋಗಿದ್ದುದರಿಂದ ಗಸ್ತುಕಾರ್ಯಕ್ಕೆ ತೆಗೆದುಕೊಂಡು ಬಂದಿರುವುದಿಲ್ಲ. ಬೆಲ್ಲು ಕಿತ್ತುಹೋಗಿರುವುದರಿಂದ ಬಂದೂಕನ್ನು 
ತೆಗೆದುಕೊಂಡು ಗಸ್ತುಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಬಂದೂಕು ಇಲ್ಲದಿದ್ದರೂ ಸಹ ನಮ್ಮ ರಕ್ಷಣೆಗಾಗಿ ಕತ್ತಿಯನ್ನು 
ಜೊತೆಯಲ್ಲಿ ತೆಗೆದುಕೊಂಡು ಹೋಗಿದ್ದೆವು. ನಮ್ಮ ವಲಯ ಅರಣ್ಯಾಧಿಕಾರಿಯವರನ್ನು ಈ ಘಟನೆ ನಡೆದಕ್ಕಿಂತ ಮೊದಲು 
ಆಗಿಂದಾಗ್ಗೆ ಭೇಟಿಯಾಗುತ್ತಿದ್ದೆವು. ಬಂದೂಕದ ಬೆಲ್ಟ್ ಕಿತ್ತೊಗಿರುವ ವಿಚಾರವನ್ನು ವಲಯ ಅರಣ್ಯಾಧಿಕಾರಿಯವರಿಗೆ 
ತಿಳಿಸಿರಲಿಲ್ಲ. ವಾಹನ ನಿಂತಿದ್ದ ಸ್ಥಳಕ್ಕೂ ಗಾಣಾಳು ಗ್ರಾಮಕ್ಕೂ ಸುಮಾರು 1 ರಿಂದ ಒಂದೂವರೆ ಕಿಮೀ ದೂರವಿರುತ್ತದೆ. 
ವಾಹನ ನಿಂತಿದ್ದ ಸ್ಥಳದಲ್ಲಿ ಸುಮಾರು 6:00 6: 30 ಗಂಟೆಯವರೆಗೂ ಇದ್ದೆವು ಮಹಜರನ್ನು ವಲಯ ಅರಣ್ಯಾಧಿಕಾರಿಯವರೇ 
ಬರೆಸಿರುತ್ತಾರೆ. ಸದರಿ ಮಹಜರ್ ಬರೆದಾಗ ಯಾವುದೇ ಸಾರ್ವಜನಿಕರು ಸ್ಥಳದಲ್ಲಿ ಇರಲಿಲ್ಲ. ವಾಹನವನ್ನು ವನಪಾಲಕರಾದ 
ಡಿ.ದೇವರಾಜುರವರು ಬೇರೆ ಚಾಲಕನನ್ನು ಕರೆಸಿ ವಲಯ ಕಚೇರಿಗೆ ತೆಗೆದುಕೊಂಡು ಬಂದಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿಯವರು ನಮಗೆ ಮಾಹಿತಿ ಕೊಟ್ಟು ಬರಲು ಹೇಳಿದ ಸ್ಥಳಕ್ಕೆ ನಾವು ಹೋಗಿರಲಿಲ್ಲ 
ಎನ್ನುವುದು ಸರಿಯಲ್ಲ. ನಮಗೆ ಮೊಬೈಲ್ ಕರೆ ಬಂದಿರಲಿಲ್ಲ ಎನ್ನುವುದು ಸರಿಯಲ್ಲ. ನಾನು ಸ್ವಂತ ಮೊಬೈಲ್ ಹೊಂದಿರುವ 
ಬಗ್ಗೆ ಮಾಹಿತಿ ನೀಡಿರುವುದಿಲ್ಲ. ವಾಹನ ನಿಂತಿದ್ದ ಸ್ಥಳಕ್ಕೆ ಹೋಗಿರಲಿಲ್ಲ ಮತ್ತು ಅದರಲ್ಲಿ ಮರಗಳನ್ನು ತುಂಬಿರಲಿಲ್ಲ ಮತ್ತು ಆ 
ಸ್ಥಳದಿಂದ 3 ಜನ ಓಡಿ ಹೋದರು ಅದರಲ್ಲಿ ಲೋಕಿ ಮತ್ತು ಕುರಿಮಾದಯ್ಯರವರು ಇದ್ದರೆಂದು ಸುಳ್ಳು ಹೇಳುತ್ತಿದ್ದೇನೆ 
ಎನ್ನುವುದು ಸರಿಯಲ್ಲ. ಸ್ಥಳದಲ್ಲಿ ವಾಹನ ಮತ್ತು ಮರಗಳನ್ನು ವಶಪಡಿಸಿಕೊಂಡು ಮಹಜರ್ ಬರೆದಿಲ್ಲ ಎನ್ನುವುದು 
ಸರಿಯಲ್ಲ. ಶಸ್ತ್ರಾಸ್ತ್ರದ ಬೆಲ್ಟ್ ಕಿತ್ತುಹೋಗಿತ್ತು ಎಂದು ಸುಳ್ಳು ಹೇಳುತ್ತಿದ್ದೇನೆ ಎನ್ನುವುದು ಸರಿಯಲ್ಲ ಎಂದು ತಮ್ಮ 
ಹೇಳಿಕೆಯನ್ನು ನೀಡಿರುತ್ತಾರೆ. ಸಾಕ್ಷಿದಾರರು ನೀಡಿರುವ ಸಾಕ್ಷಿ ಹೇಳಿಕೆಗಳು ಗುರುತಿಸಲಾದ ನಿಶಾನೆಗಳನ್ನು ಪರಿಶೀಲಿಸಲಾಯಿತು. 
ಫಿಲ್ಯಾದಿದಾರರ ಪರ ವಕೀಲರ ವಾದಮಂಡನೆ ಹಾಗೂ ಅರ್ಜಿದಾರರ ಪರ ವಕೀಲರ ವಾದ ಮಂಡನೆ ಆಲಿಸಲಾಯಿತು. 


ಫಿಲ್ಯಾದಿದಾರರ ಪರ ವಕೀಲರು ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅಮಾನತ್ತುಪಡಿಸಿದ ಮಾಲನ್ನು ವಾಹನದಲ್ಲಿ 
ಅನುಮತಿಯಿಲ್ಲದೇ ತೆಗೆದುಕೊಂಡು ಹೋಗುತ್ತಿರುವುದರಿಂದ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವಾದಮಂಡಿಸಿರುತ್ತಾರೆ . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೪೫ 
ಅರ್ಜಿದಾರರ ಪರ ವಕೀಲರು ಅರ್ಜಿದಾರರು ವಾಹನದ ಮಾಲೀಕರಾಗಿದ್ದು ವಾಹನವನ್ನು ಬಾಡಿಗೆಗೆ ತಮ್ಮ ಚಾಲಕನ ಮೂಲಕ 
ನೀಡಿದ್ದು ಅವನು ಈ ಅರಣ್ಯ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆಂದು ಮಾಲೀಕರು ಸ್ವತಃ ಭಾಗಿಯಾಗಿರುವುದಿಲ್ಲವೆಂದು 
ವಾದಿಸಿರುತ್ತಾರೆ. ಅರ್ಜಿದಾರರ ಪರವಾದ ವಕೀಲರು ಬದಲಾವಣೆಗೊಂಡ ಮೇರೆಗೆ ವಕೀಲರ ಕೋರಿಕೆ ಮೇರೆಗೆ ಸಾಕ್ಷಿದಾರರ 
ಪಾಟೀಸವಾಲು ಅಗತ್ಯವಾಗಿರುವುದರಿಂದ ಸಾಕ್ಷಿದಾರರ ವಿಚಾರಣೆ ನಡೆಸಲು ಅವಕಾಶಕೋರಲಾಯಿತು. ನೈಸರ್ಗಿಕ 
ನ್ಯಾಯನಿರ್ಣಯದಂತೆ ಸಾಕ್ಷಿದಾರರನ್ನು ಪಾಟೀಸವಾಲು ಮಾಡಲು ಅವಕಾಶನೀಡಲಾಗಿದ್ದು, ಅರ್ಜಿದಾರರ ಪರ ವಕೀಲರು 
ಪಿಡಬ್ಲ್ಯು - 2, ಪಿಡಬ್ಲ್ಯು - 3 ಸಾಕ್ಷಿದಾರರನ್ನು ವಿಚಾರಣೆ ನಡೆಸಿರುತ್ತಾರೆ. ಪಿಡಬ್ಲ್ಯು - 1ರ ಸಾಕ್ಷಿದಾರರು ವರ್ಗಾವಣೆಗೊಂಡಿದ್ದ 
ಮೇರೆಗೆ ಅನೇಕ ಬಾರಿ ಸಮನ್ಸ್ ನೀಡಲಾಗಿದ್ದರೂ ಪಾಟೀಸವಾಲಿಗೆ ಗೈರುಹಾಜರಾಗಿರುತ್ತಾರೆ. ಮತ್ತೊಮ್ಮೆ ವಾದಮಂಡನೆಗೆ 
ಅರ್ಜಿದಾರರಿಗೆ ಕಾಲಾವಕಾಶ ನೀಡಲಾಗಿದ್ದರೂ ವಾದಮಂಡನೆಯಲ್ಲಿ ನಿರಾಸಕ್ತಿ ಹೊಂದಿರುವುದರಿಂದ ಪ್ರಕರಣದ 
ವಿಚಾರಣೆಯು ದಿನಾಂಕ:19 / 06 /2009ರಿಂದ ಪ್ರಾರಂಭವಾಗಿ ಒಂದು ವರ್ಷ ಕಳೆದಿದ್ದು ಶೀಘ್ರಗತಿಯಲ್ಲಿ ನ್ಯಾಯನಿರ್ಣಯದ 
ತೀರ್ಪು ನೀಡಲು ನ್ಯಾಯಾಲಯ ಬಯಸಿದೆ. 
ವಿಚಾರಣಾಂಶಗಳು, 

ಅರಣ್ಯ ಅಪರಾಧ ಪ್ರಕರಣದಲ್ಲಿ ನೊಂದಾಯಿತಗೊಂಡು ಫಿಲ್ಯಾಧಿದಾರರು ಸಲ್ಲಿಸಲಾದ ದಾಖಲಾತಿಗಳು ಪ್ರಕರಣದಲ್ಲಿ 
ವಶಪಡಿಸಿಕೊಂಡ ವಸ್ತುಗಳ ಹಾಜರಾತಿ ಅರ್ಜಿದಾರರ ಅರ್ಜಿ ವಿಚಾರ ಎರಡೂ ಕಡೆಯ ವಕೀಲರ ವಾದಮಂಡನೆ ವಿಚಾರಣಾ 
ಪ್ರಕ್ರಿಯೆಯಲ್ಲಿ ಸಾಕ್ಷಿದಾರರ ಹೇಳಿಕೆ ದಾಖಲು, ದಾಖಲಾತಿಗಳ ಹಾಗೂ ಸ್ವತ್ತುಗಳ ನಿಶಾನೆ ಗುರುತುಗಳನ್ನು ಕೂಲಂಕುಷವಾಗಿ 
ಪರಿಶೀಲಿಸಲಾಯಿತು. ಈ ಪರಿಶೀಲನಾಂಶಗಳು ಈ ಕೆಳಕಂಡಂತೆ ಕಂಡುಬಂದಿರುತ್ತವೆ. 
1. ಫಿಲ್ಯಾಧಿದಾರರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಜಪ್ತಿ ಮಾಡಲಾದ ಸರಕು ಸಾಗಾಣಿಕೆ ವಾಹನ ಟಾಟಾ - 407 

ಸಂಖ್ಯೆ:ಕೆ.ಎಲ್ - 11 ಎಫ್ -9117 ಭಾಗಿಯಾಗಿರುವುದರ ಬಗ್ಗೆ ಸಾಬೀತು ಪಡಿಸಿದ್ದಾರೆಯೇ ? 
2 . ಅರ್ಜಿದಾರರು ಸರಕು ಸಾಗಾಣಿಕೆ ವಾಹನ ಟಾಟಾ- 407 ಸಂಖ್ಯೆ:ಕೆ.ಎಲ್ -11 ಎಫ್- 9117ರಲ್ಲಿ ಅಕ್ರಮವಾಗಿ ಅರಣ್ಯ 

ಸಂಪತ್ತನ್ನು ಸಾಗಿಸುತ್ತಿರುವುದು ತಮ್ಮ ಅರಿವಿಗೆ ಬಾರದೇ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದೆ ಎಂಬುದನ್ನು 

ಸಾಭೀತುಪಡಿಸಿದ್ದಾರೆಯೇ ? 
3. ಈ ಅಪರಾಧ ಪ್ರಕರಣದ ಬಗ್ಗೆ ಕೈಗೊಂಡ ತೀರ್ಮಾನ ಏನು ? 
ಮೇಲ್ಕಂಡ ಪರಿಶೀಲನಾಂಶಗಳನ್ನು ವಿವರವಾಗಿ ವಿಶ್ಲೇಷಿಸಿದಾಗ 
1. ಫಿಲ್ಯಾದಿದಾರರು ಸಲ್ಲಿಸಿದ ದಾಖಲಾತಿಗಳು ಸಾಕ್ಷಿದಾರರ ಹೇಳಿಕೆ ಹಾಗೂ ಸರ್ಕಾರಿ ವಕೀಲರ ವಾದಮಂಡನೆಯಿಂದ 

ವಾಹನ ಸಂಖ್ಯೆ ಟಾಟಾ- 407 ಸಂಖ್ಯೆ:ಕೆ.ಎಲ್ -11 ಎಫ್- 9117ರಲ್ಲಿ ಅಕ್ರಮವಾಗಿ ಅರಣ್ಯ ಸಂಪತ್ತನ್ನು 

ಸಾಗಿಸಲಾಗುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. 
2. ಅರ್ಜಿದಾರರು ವಾಹನ ಮಾಲೀಕರಾಗಿದ್ದು ಚಾಲಕನ ನಿರ್ಲಕ್ಷತನದಿಂದ ಈ ಕೃತ್ಯದಲ್ಲಿ ಭಾಗಿಯಾಗಿರುತ್ತದೆ ಎಂದು 

ತಿಳಿಸಿದ್ದರೂ , ತನ್ನ ಗಮನಕ್ಕೆ ಬಾರದೇ ಈ ಕೃತ್ಯದಲ್ಲಿ ಭಾಗವಹಿಸಿದೆ ಎಂದು ಸಾಭೀತುಪಡಿಸುವಲ್ಲಿ 
ವಿಫಲರಾಗಿರುತ್ತಾರೆ. ಆದುದರಿಂದ ವಾಹನ ಮಾಲೀಕರು ಚಾಲಕನ ಕೃತ್ಯಕ್ಕೆ ಹೊಣೆಗಾರರಾಗಿರುತ್ತಾರೆ (Vicarious 
Liability ) ವಾಹನವು ಅರಣ್ಯ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದಂತೆ ನೋಡಿಕೊಳ್ಳುವುದು ಅವರ ಕರ್ತವ್ಯವಾಗಿದ್ದು 

ಅದರಲ್ಲಿ ವಿಫಲರಾಗಿರುತ್ತಾರೆ ಎಂಬ ಎರಡು ಅಂಶಗಳನ್ನು ಪರಿಶೀಲನೆ ಕೈಗೊಂಡು ತೀರ್ಮಾನ ನೀಡಲಾಗಿದೆ. 
ಈ ಮೇಲಿನ ಅಂಶಗಳಿಂದ ಕಂಡು ಬರುವ ಪರಿಶೀಲನಾಂಶಗಳು 

1. ಸಕರಾತ್ಮಕ 
2 . ನಕರಾತ್ಮಕ 

3, ಆದೇಶ, ಏನು ಎಂಬುದಾಗಿರುತ್ತದೆ. ? 
ಮೇಲ್ಕಂಡ ಎಲ್ಲಾ ಅಂಶಗಳ ಪರಿಶೀಲನಾತ್ಮಕ ನಿರ್ಣಯದಂತೆ ಅರಣ್ಯ ಅಪರಾಧ ಪ್ರಕರಣದ ಸಮನ್ವಯಕ್ಕೆ 
ಸಂಬಂಧಿಸಿದಂತೆ ಗೌರವಾನ್ವಿತ ಸರ್ವೋಚ್ಛ ನ್ಯಾಯಾಲಯದ ಐಎಲ್‌ಆರ್‌ 1985 (KRNT/2571ರ ರಮೇಶ್.ಎನ್.ದೀಕ್ಷಿತ್ 
ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕರಣದಲ್ಲಿ “ ಮಾಲೀಕರುಗಳು ತಾವು ಅಥವಾ ತಮ್ಮ ಏಜೆಂಟರುಗಳು ಮತ್ತು 
ವಾಹನದ ಮೇಲ್ವಿಚಾರಣೆ ನೋಡಿಕೊಳ್ಳುವ ಎಲ್ಲಾ ವ್ಯಕ್ತಿಗಳು ಅಪರಾಧದಲ್ಲಿ ಭಾಗಿಗಳಾಗಿಲ್ಲ ಎಂದು ರುಜುವಾತುಪಡಿಸುವ 


೩೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಜವಾಬ್ದಾರಿ ಅವರ ಮೇಲಿರುತ್ತದೆ. ಮತ್ತು ಮಾಲೀಕರು ತೆಗೆದುಕೊಂಡ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ಖಾತರಿಪಡಿಸಿ, 
ನ್ಯಾಯಾಲಯಕ್ಕೆ ತಿಳಿದುಹೇಳಬೇಕಾಗುತ್ತದೆ ” ಎಂದಿರುತ್ತದೆ. 

- ಸರ್ವೋಚ್ಚ ನ್ಯಾಯಾಲಯದ ಮತ್ತೊಂದು ಪ್ರಕರಣ ಸಂಖ್ಯೆ : ಸಿಆರ್‌ಎ ನಂ: 1484 /2003 (SLP (CRI ) 
No :3046/ 2003) ದಿನಾಂಕ:11 /12/2003ರ ಸೆಕ್ಷನ್ ಫಾರೆಸ್ಟರ್ ಮತ್ತು ಇತರರ ವಿರುದ್ದ ಮನ್ಸೂರ್ ಅಲಿಖಾನ್ ಪ್ರಕರಣದಲ್ಲಿ 
ಸಿಆರ್‌ಎ ನಂ :668 /2000 ದಿನಾಂಕ:17/08 /2000ದ ಕರ್ನಾಟಕ ರಾಜ್ಯ ವಿರುದ್ದ ಕೆ.ಕೃಷ್ಣನ್ ಪ್ರಕರಣದ ಅಂಶಗಳನ್ನೇ 
ಒತ್ತಿಹೇಳಿರುವುದರಿಂದ ಈ ವಾಸ್ತಾವಾಂಶಗಳನ್ನು ಈ ಅರಣ್ಯ ಅಪರಾಧ ಪ್ರಕರಣಕ್ಕೂ ಅಳವಡಿಸಿಕೊಂಡು ಈ ಕೆಳಗಿನಂತೆ 
ಆದೇಶ ನೀಡಿರುತ್ತೇನೆ. 

“ ಆದೇಶ” 
ಕೆ.ಹೆಚ್. ವಿನಯ್‌ಕುಮಾರ್ ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
ಮಂಡ್ಯ ವಿಭಾಗ, ಮಂಡ್ಯ ಆದ ನಾನು ಸದರಿ ಅರಣ್ಯ ಮೊಕದ್ದಮೆ 10 / 09 - 10ರಲ್ಲಿ ಅಮಾನತ್ತುಪಡಿಸಲಾದ ಸರಕು ಸಾಗಾಣಿಕೆ 
ವಾಹನವಾದ ಟಾಟಾ - 407 ಸಂಖ್ಯೆ :ಕೆ.ಎಲ್ - 11- ಎಫ್ -9117 ವಾಹನವು ವಿಚಾರಣೆಯಲ್ಲಿ ಹಾಗೂ ಸಾಕ್ಷಾಧಾರಗಳು, 
ದಾಖಲಾತಿಗಳಿಂದ ಅರಣ್ಯಸಂಪತ್ತಿನ ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿದ್ದಿದ್ದು ದೃಢಪಟ್ಟಿದ್ದು ವಾಹನದಲ್ಲಿ ಸಾಗಿಸಲಾಗುತ್ತಿದ್ದ 
ಕಗ್ಗಲಿ , ಚುಜ್ಜಲಿ ಮತ್ತು ಇತರೇ ಕಾಡುಜಾತಿಯ ಒಂದು ಸರಕು ಸಾಗಾಣಿಕೆ ವಾಹನದ ಭರ್ತಿ ಸೌದೆಯನ್ನು ಹಾಗೂ 
ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾದ ಸರಕು ಸಾಗಾಣಿಕೆ ವಾಹನವಾದ ಟಾಟಾ -407 ಸಂಖ್ಯೆ: ಕೆ.ಎಲ್ - 11 -ಎಫ್- 9117 
ವಾಹನವನ್ನು ಸರ್ಕಾರಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ರಿಂದ 71ಜಿರವರೆಗೆ ದತ್ತವಾದ ಅಧಿಕಾರದ 
ಮೇರೆಗೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಮಾಡಿರುತ್ತೇನೆ. ಇಂದಿನಿಂದ 30 ದಿನಗಳ ಕಾಲ ಸದರಿ ಆದೇಶದ ವಿರುದ್ದ 
ಮೇಲ್ಮನವಿ ಸಲ್ಲಿಸಲು ಕಾಲಾವಕಾಶವಿದ್ದು , ನಂತರದಲ್ಲಿ ಈ ಆದೇಶವು ಜಾರಿಗೆ ಬರುತ್ತದೆ. 

ಈ ಆದೇಶವನ್ನು ಇಂದು ದಿನಾಂಕ:25 /06/ 2010ರಂದು ತೆರೆದ ನ್ಯಾಯಾಲಯದಲ್ಲಿ ನನ್ನ ಸಹಿಯೊಂದಿಗೆ 
ಉದ್ವೇಷಿಸಿರುತ್ತೇನೆ. 

ಅಧಿಕಾರಿಯುತ ಅಧಿಕಾರಿ ಹಾಗೂ , 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಮಂಡ್ಯ ವಿಭಾಗ, ಮಂಡ್ಯ . 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ 

ಮಂಡ್ಯ ವಿಭಾಗ, ಮಂಡ್ಯ 
ಅರಣ್ಯ ಮೊಕದ್ದಮೆ ಸಂಖ್ಯೆ:04 / 07 - 08, ದಿನಾಂಕ:25ನೇ ಜೂನ್, 2010 
ಉಪಸ್ಥಿತಿ: ಕೆ.ಹೆಚ್. ವಿನಯ್‌ಕುಮಾರ್, ಭಾ. ಅ.ಸೇ ,, ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಧಿಕಾರಿ, 
ಮಂಡ್ಯ ವಿಭಾಗ, ಮಂಡ್ಯ. 
ಫಿಲ್ಯಾಧಿದಾರರು 

ವಿರುದ್ದ 

ಅರ್ಜಿದಾರರು 
ಜೆ.ಎಸ್.ಶ್ರೀಕಂಠಮೂರ್ತಿ, 

ಸೈಯದ್ ಇಸ್ರೋ 
ಆರಕ್ಷಕ ವೃತ್ತ ನಿರೀಕ್ಷಕರು, 

ಬಿನ್ ಲೇಟ್ ಮಹಬೂಬ್ ಸಾಬ್, 
ಮಂಡ್ಯನಗರ ವೃತ್ತ, ಮಂಡ್ಯ . 

ಜೋನಿಗರ ಬೀದಿ, ಶ್ರೀರಂಗಪಟ್ಟಣ , ಮಂಡ್ಯಜಿಲ್ಲೆ. 
ಫಿಲ್ಯಾಧಿದಾರರ ಪರ ವಕೀಲರು 

ಅರ್ಜಿದಾರರ ಪರ ವಕೀಲರು 
ಶಿವಣ್ಣ, 
ಸಹಾಯಕ ಸರ್ಕಾರಿ ಅಭಿಯೋಗ ನಿರ್ದೇಶಕರು , 
ಮಂಡ್ಯ 

ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ ಸಂಬಂಧಿಸಿದ ಆದೇಶ. 
1. ಪ್ರಸ್ತಾವನೆ: 

ದಿನಾಂಕ : 25 /01/2008 ರಂದು ಬೆಳಗಿನ ಜಾವ ಸಿಟಿಎ - 7859ರ 407 ವಾಹನದಲ್ಲಿ ಮೈಸೂರು- ಬೆಂಗಳೂರು 
ರಸ್ತೆಯಲ್ಲಿ ಅಕ್ರಮವಾಗಿ ಶ್ರೀಗಂಧದ ತುಂಡುಗಳು ಸಾಗಾಣಿಕೆಯಾಗುತ್ತಿರುವುದನ್ನು ಪತ್ತೆ ಹಚ್ಚಿ ಮಂಡ್ಯ ಪಶ್ಚಿಮ ಠಾಣೆಯಲ್ಲಿ 


ಪಿ . ಆರ್ .1113 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೪೭ 
ಅಪರಾಧ ಪ್ರಕರಣ ಸಂಖ್ಯೆ:16 /08ರಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ 86, 87 ಮತ್ತು ಭಾರತೀಯ ದಂಡ ಸಂಹಿತೆ 379ರ 
ರೀತ್ಯಾ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮಕ್ಕಾಗಿ ನ್ಯಾಯಾಲಯದ ಆದೇಶ ಕೋರಿ ವಾಹನ ಸಿಟಿಎ - 7859ರ 407 
ಸರಕು ಸಾಗಾಣಿಕೆ ವಾಹನ ಹಾಗೂ 533 ಕೆ. ಜಿ ಶ್ರೀಗಂಧದ ತುಂಡುಗಳು , 672 ಸಂಖ್ಯೆ ವಿವಿಧ ಕಂಪನಿಯ ತಂಪು ಪಾನೀಯ 
ಖಾಲಿ ಬಾಟಲಿಗಳನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯಸಂರಕ್ಷಣಾಧಿಕಾರಿ , ಮಂಡ್ಯ ವಿಭಾಗ, ಮಂಡ್ಯರವರಿಗೆ 
ಫಿಲ್ಯಾದಿದಾರರು ವರದಿ ಮೂಲಕ ಕರ್ನಾಟಕ ಅರಣ್ಯ ಕಾಯ್ದೆ 71ಎ ಮೇರೆಗೆ ಕ್ರಮಕೈಗೊಳ್ಳಲು ದಿನಾಂಕ:12 / 03 / 2008ರಂದು 
ಒಪ್ಪಿಸಿರುತ್ತಾರೆ. 

ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ನ್ಯಾಯಾಲಯದಲ್ಲಿ ಅರಣ್ಯ ಅಪರಾಧ 
ಪ್ರಕರಣ ಸಂಖ್ಯೆ : 04/07 - 08ರಲ್ಲಿ ನೊಂದಾಯಿಸಿಕೊಂಡು ವಿಚಾರಣೆ ಕ್ರಮಕೈಗೊಳ್ಳಲಾಗಿದೆ. 
ವಿಚಾರಣಾ ಹಂತ: 

- ವಾಹನ ಸಂಖ್ಯೆ:ಸಿಟಿಎ - 7859ರ ಮಾಲೀಕರ ವಿಳಾಸ ಪತ್ತೆ ಮಾಡಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಮಂಡ್ಯರವರಿಗೆ 
ಪತ್ರಬರೆಯಲಾಗಿದ್ದು , Register extract in Respect of Vehical No: CTA- 7859 ರ ಪತ್ರವನ್ನು ನೀಡಿರುತ್ತಾರೆ. ಈ 
ಪತ್ರದಂತೆ ಸಿಟಿಎ -7859ರ ವಾಹನದ ಮಾಲೀಕರು ಸೈಯದ್ ಇಸ್ಕೋ ಬಿನ್ ಲೇಟ್ ಮಹಬೂಬ್ ಸಾಬ್, ಜೋನಿಗರ ಬೀದಿ, 
ಶ್ರೀರಂಗಪಟ್ಟಣ ಎಂಬುದಾಗಿ ತಿಳಿದುಬಂದಿರುತ್ತದೆ. 

ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ವಾಹನ ಮಾಲೀಕರ ವಿಳಾಸಕ್ಕೆ ನೊಂದಾಯಿತ ಅಂಚೆ ಸೇವೆಯಲ್ಲಿ 
ಕರ್ನಾಟಕ ಅರಣ್ಯ ಕಾಯ್ದೆ 71ಬಿ ಮೇರೆಗೆ ನೋಟೀಸ್ ಜಾರಿ ಮಾಡಲಾಯಿತು. ವಿಳಾಸದಾರರು ಮರಣಹೊಂದಿರುತ್ತಾರೆಂದು 
ಷರಾದೊಂದಿಗೆ ನೋಂದಾಯಿತ ಅಂಚೆ ಪತ್ರಗಳು ಹಿಂದಿರುಗಿರುತ್ತವೆ. ಮಾಲೀಕರ ವಿಳಾಸ ನೀಡಿ ನೋಟಿಸ್ ಜಾ 
ನೋಟೀಸನ್ನು ಶ್ರೀರಂಗಪಟ್ಟಣ ವಲಯ ಅರಣ್ಯಾಧಿಕಾರಿಗಳವರ ಮೂಲಕ ಕಳುಹಿಸಿಕೊಡಲಾಗಿದ್ದು ವಲಯ 
ಅರಣ್ಯಾಧಿಕಾರಿಯವರಿಂದ ವಿಳಾಸದಾರರು ದಿನಾಂಕ:12 / 04 /2007ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ ಪರಸಭೆಯು 
ನೀಡಿರುವ ಮರಣ ಪ್ರಮಾಣ ಪತ್ರದ ನಕಲುಪ್ರತಿಯನ್ನು ಸಲ್ಲಿಸಿರುತ್ತಾರೆ. ಇದರಿಂದ ವಾಹನ ಮಾಲೀಕರು ಮರಣ 
ಹೊಂದಿರುವುದು ದೃಢಪಟ್ಟಿರುತ್ತದೆ. 
ಸಾಕ್ಷಿಗಳ ವಿಚಾರಣೆ: 

ಅರಣ್ಯ ಅಪರಾಧ ಪ್ರಕರಣದಲ್ಲಿ ವಿಚಾರಣೆಯನ್ನು ನಡೆಸಲು ಸಾಕ್ಷಿಗಳ ವಿಚಾರಣೆ ನಡೆಸಲಾಗಿದ್ದು ಸಾಕ್ಷಿದಾರರು ತಮ್ಮ 
ಹೇಳಿಕೆಯನ್ನು ನೀಡಿರುತ್ತಾರೆ. ಪಿಡಬ್ಲ್ಯು - 1ರಲ್ಲಿ ಮಂಡ್ಯ ಪಶ್ಚಿಮ ಆರಕ್ಷಕ ಠಾಣಾಧಿಕಾರಿಗಳು ಸಾಕ್ಷಿ ನುಡಿಯುತ್ತಾ, 
ದಿನಾಂಕ:25 /01 /08ರಂದು ಬೆಳಗಿನ ಜಾವ ಸುಮಾರು 8 -15 ಗಂಟೆಯ ಸಮಯದಲ್ಲಿ ಮಂಡ್ಯ ನಗರ ವೃತ ಪ್ರಭಾರ ಸಿ. ಪಿ. ಐ 
ವಿ. ಬಿ. ಲಕ್ಷೇಗೌಡರವರು ಸಿ. ಟಿ.ಎ - 7859 ಟಾಟಾ 407 ವಾಹನದಲ್ಲಿ ಶ್ರೀಗಂಧದ ತುಂಡುಗಳನ್ನು ಮೈಸೂರು ಕಡೆಯಿಂದ 
ಬೆಂಗಳೂರು ಕಡೆಗೆ ಕಳಸಾಗಣೆ ಮಾಡುತಿದಾರೆಂದು ಮಾಹಿತಿದಾರರಿಂದ ಬಂದ ಖಚಿತ ಮಾಹಿತಿಯ ಮೇರೆಗೆ ನನ್ನನು 
ಸಿಬ್ಬಂದಿಗಳಾದ ಹೆಚ್ . ಸಿ.55 ಪಿ. ಸಿ- 95, ಪಿಸಿ632, ಪಿಸಿ618, ಪಿಸಿ24 , ಪಿಸಿ -373, ಪಿಸಿ - 353, ಪಿಸಿ - 394, 434 , 566, 
ಪಿಸಿ473 ಹಾಗೂ ಪಂಚಾಯಿತಿದಾರರನ್ನು ಠಾಣೆಗೆ ಕರೆಸಿಕೊಂಡು ಅವರಿಗೆ ಮೇಲ್ಕಂಡ ವಿಷಯವನ್ನು ತಿಳಿಸಿ ಜೊತೆಯಲ್ಲಿ 
ಕರೆದುಕೊಂಡು ಬೆಳಗಿನ ಜಾವ 2:00 ಗಂಟೆಯಿಂದ ಮಂಡ್ಯ ನಗರದ ಕಲ್ಲಹಳ್ಳಿ ಕ್ರಾಸ್‌ನಲ್ಲಿ ಮೈಸೂರು ಬೆಂಗಳೂರು 
ಹೆದ್ದಾರಿಯಲ್ಲಿ ಕಾಯುತ್ತಿರುವಾಗ ಬೆಳಗಿನ ಜಾವ 2: 30ಗಂಟೆಗೆ ಒಂದು ಟಾಟಾ 407 ಗೂಡ್ಸ್ ವಾಹನ ಸಂಖ್ಯೆ ಸಿಟಿಐ 7859 
ಬರುತ್ತಿದ್ದು ಅದನ್ನು ನಿಲ್ಲಿಸುವಂತೆ ಸೂಚನೆ ನೀಡಿದರೂ ಸಹ ವಾಹನವನ್ನು ನಿಲ್ಲಿಸದೇ ಮುಂದೆ ಹೋಗಲು ಪ್ರಯತ್ನಿಸಿದಾಗ 
ಪೋಲಿಸ್ ಜೀಪ್ ನಂ :ಕೆ. ಎ - 11 ಜಿ 209 ಮತು ಕೆ. ಎll ಜಿ 103 ಗಳಲ್ಲಿ ಹಿಂಬಾಲಿಸಿ ಕಲ್ಲಹಳ್ಳಿ ಕ್ರಾಸ್‌ನಲ್ಲಿರುವ ರಸ್ತೆಯ 
ಉಬ್ಬಿನ ಬಳಿ ತಡೆದು ವಾಹನದ ಚಾಲಕ ಹಾಗೂ ವಾಹನದ ಹಿಂಭಾಗದ ಒಳಗಡೆ ಇದ್ದ ಇಬ್ಬರು ಆಸಾಮಿಗಳನ್ನು ಹಿಡಿದು 
ಪರಿಶೀಲಿಸಿದಾಗ ವಾಹನದ ಹಿಂಬದಿಯಲ್ಲಿ ವಿವಿಧ ತಂಪು ಪಾನೀಯಗಳ ಖಾಲಿ ಬಾಟಲ್‌ಗಳನ್ನು ಕ್ರೇಟ್‌ಗಳನ್ನು ಜೋಡಿಸಿದ್ದು 
ಒಳಭಾಗದಲ್ಲಿ ಕಾಣಿಸದ ಹಾಗೇ ಪ್ಲಾಸ್ಟಿಕ್ ಹಾಗೂ ಗೋಣಿಚೀಲದಲ್ಲಿ ಶ್ರೀಗಂಧದ ತುಂಡು ಹಾಗೂ ಶ್ರೀಗಂಧದ ಚಕ್ಕೆಯನ್ನು 
ಕಳ್ಳಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿದ್ದು ಚಾಲಕನ ಹೆಸರು ವಿಚಾರಿಸಲಾಗಿ ಪತೇ ಮಹಮ್ಮದ್ ಖಾನ್ ಅಲಿಯಾಸ್ 
ಫತೇಖಾನ್ ಬಿನ್ ಲೇಟ್ ಖಾಯರ್ ಮಹಮ್ಮದ್ ಖಾನ್ , 55 ವರ್ಷ ಮುಸ್ಲಿಂ ಜನಾಂಗ, ಲಾರಿಡ್ರೈವರ್, ವಾಸ 
ಮನೆನಂ:148 , 2ನೇ ಕ್ರಾಸ್ , ಸಾದತ್ ಮೊಹಲ್ಲಾ, ಗುತ್ತಲು ಕಾಲೋನಿ ಮಂಡ್ಯ ಸಿಟಿ ಎಂದು ತಿಳಿಸಿದ್ದು ವಾಹನದ ಹಿಂಭಾಗ 
ಒಳಭಾಗದಲ್ಲಿ ಕುಳಿತಿದ್ದ ಅಸಾಮಿಗಳ ಹೆಸರು ವಿಳಾಸವನ್ನು ಕೇಳಲಾಗಿ ಒಬ್ಬ ಬಾಬು ಬಿನ್ ಲೇಟ್ ಮೊಹಮ್ಮದ್ ಇಬ್ರಾಹಿಂ, 


೩೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
30 ವರ್ಷ , ಮುಸ್ಲಿಂ ಅಟೋ ಚಾಲಕ, ಮನೆ ನಂ :34, 3ನೇ ಕ್ರಾಸ್ , ಇಂದಿರಾಗಾಂಧಿ ರಸ್ತೆ, ಶಾಂತಿನಗರ ಮೈಸೂರು ಸಿಟಿ 
ಎಂತಲೂ ಮತ್ತೊಬ್ಬ ಯಾಕೂಬ್ ಖಾನ್ , ಅಲಿಯಾಸ್ ಯಾಕೂಬ್ ಬಿನ್ ಲೇಟ್ ರಸೂಲ್ ಖಾನ್ , 36 ವರ್ಷ , ಮುಸ್ಲಿಂ 
ಜನಾಂಗ ಚಿಲ್ಲರೆ ಅಂಗಡಿ ವ್ಯಾಪಾರಿ, ವಾಸ ಮನೆ ನಂ :457 6ನೇ ಕ್ರಾಸ್, ಶಾಂತಿನಗರ ಮೈಸೂರು ಸಿಟಿ ಎಂದು ತಿಳಿಸಿದರು. 
ಮೇಲ್ಕಂಡ ಆಸಾಮಿಗಳು ಬೆಲೆಬಾಳುವ ಶ್ರೀಗಂಧದ ಮರದ ತುಂಡುಗಳು ಮತ್ತು ಚಕ್ಕೆಯನ್ನು ಸಾಗಾಣಿಕೆ ಮಾಡಲು 
ಪರವಾನಗಿಯ ಬಗ್ಗೆ ವಿಚಾರಿಸಲಾಗಿ ಯಾವುದೇ ಪರವಾನಗಿಯನ್ನು ಹಾಜರ್‌ಪಡಿಸದೇ ಇರುವುದು ಕಳ್ಳಸಾಗಾಣಿಕೆ 
ಮಾಡುತ್ತಿದ್ದುದರಿಂದ ಮೂರು ಜನರನ್ನು ಮೇಲ್ಕಂಡ ವಾಹನ ಮತ್ತು ಹನ್ನೊಂದು ಚೀಲಗಳಲ್ಲಿದ್ದ ಶ್ರೀಗಂಧದ ತುಂಡುಗಳು 
ಮತ್ತು 2 ಚೀಲ ಗಂಧದ ಚಕ್ಕೆಯ ಸಮೇತ ವಶಕ್ಕೆ ತೆಗೆದುಕೊಂಡು ಸದರಿ ಸ್ಥಳ ಮೈಸೂರು ಬೆಂಗಳೂರು ಹೆದ್ದಾರಿಯಾಗಿದ್ದು 
ಹೆಚ್ಚಿನ ವಾಹನ ಸಂಚರಿಸುತ್ತಿದ್ದುದರಿಂದ ಸಂಚಾರ ವ್ಯವಸ್ಥೆಗೆ ಅಡಚಣೆ ಉಂಟಾಗುತ್ತಿದ್ದುದರಿಂದ ಶ್ರೀಗಂಧದ ತುಂಡುಗಳ 
ಸಮೇತವಿರುವ ವಾಹನವನ್ನು ಪಂಚರ ಸಮಕ್ಷಮ ಬೆಳಗಿನ ಜಾವ 2:45 ಗಂಟೆಗೆ ಮಂಡ್ಯ ಪಶ್ಚಿಮ ಠಾಣೆಯ ಹತ್ತಿರ 
ತೆಗೆದುಕೊಂಡು ಬಂದು ಸಿಟಿಎ 7859 ಟಾಟಾ 407 ವಾಹನದಲ್ಲಿದ್ದ ಶ್ರೀಗಂಧದ ತುಂಡುಗಳ ಚೀಲಗಳನ್ನು ಪಂಚರ ಸಮಕ್ಷಮ 
ಹೊರತೆಗೆದು ಪ್ರತಿ ಚೀಲದಲ್ಲಿ ಗಂಧದ ತುಂಡುಗಳನ್ನು ಪರಿಶೀಲಿಸಿ ತೂಕ ಮಾಡಿಸಿ ಪ್ರತಿ ಚೀಲಕ್ಕೆ ಕ್ರಮ ಸಂಖ್ಯೆಯನ್ನು ನೀಡಿ 
ತೂಕದ ವಿವರವನ್ನು ನಮೂದಿಸಿ ವಿವರವಾದ ಪಂಚನಾಮೆಯನ್ನು ಬರೆದು ಆರೋಪಿಗಳು ಗಂಧವನ್ನು ಸಾಗಾಣಿಕೆ 
ಮಾಡುತ್ತಿದ್ದುದು ಕಾನೂನು ಬಾಹಿರವಾದ್ದರಿಂದ ಸಿಟಿಎ 7859 ಟಾಟಾ 407 ವಾಹನವನ್ನು ಹನ್ನೊಂದು ಚೀಲದಲ್ಲಿರುವ 
ಶ್ರೀಗಂಧದ ತುಂಡುಗಳನ್ನು 2 ಚೀಲದಲ್ಲಿರುವ ಶ್ರೀಗಂಧದ ಚಕ್ಕೆಯನ್ನು ಹಾಗೂ ವಿವಿಧ ಮಾದರಿಯ ತಂಪು ಪಾನೀಯ 
ಖಾಲಿ ಬಾಟಲಿ ಇರುವ 28 ಕ್ರೇಟ್‌ಗಳನ್ನು ಪಂಚರ ಸಮಕ್ಷಮ ಅಮಾನತ್ತುಪಡಿಸಿಕೊಂಡಿದ್ದು, ಶ್ರೀಗಂಧದ ತುಂಡುಗಳು 
ಅಂದಾಜು ಬೆಲೆ 9.5 ಲಕ್ಷರೂ ಹಾಗೂ ವಾಹನದ ಬೆಲೆ 2 ಲಕ್ಷರೂ ಒಟ್ಟು 11.5 ಲಕ್ಷ ರೂ ಮೌಲ್ಯವಾಗಿರುತ್ತದೆ. ಮೇಲ್ಕಂಡ 
ಆರೋಪಿತರು ಯಾವುದೇ ಪರವಾನಗಿ ಇಲ್ಲದೇ ಸಿಟಿಎ 7859 ಟಾಟಾ 407 ವಾಹನದಲ್ಲಿ ಶ್ರೀಗಂಧದ ತುಂಡು ಹಾಗೂ 
ಚಕ್ಕೆಯನ್ನು ಕಳ್ಳಸಾಗಾಣಿಕೆ ಮಾಡುತ್ತಿದ್ದುದರಿಂದ ಸದರಿಯವರ ವಿರುದ್ದ ಕಲಂ 86 87 ಕರ್ನಾಟಕ ಅರಣ್ಯ ಕಾಯ್ದೆ ಜೊತೆ 
379 ಐಪಿಸಿ ರೀತ್ಯಾ ಮೊಕದ್ದಮೆ ದಾಖಲು ಮಾಡಿ ಕ್ರಮಕೈಗೊಳ್ಳಲಾಗುವುದೆಂದು ಪ್ರಭಾರ ಆರಕ್ಷಕ ವೃತ್ತ ನಿರೀಕ್ಷಕರು ನೀಡಿದ 
ವರದಿಯನ್ನು ಸ್ವೀಕರಿಸಿ ಬೆಳಿಗ್ಗೆ 7:00ಗಂಟೆಗೆ ಠಾಣಾ ಮೊಕದ್ದಮೆ ನಂ :16 /2008 ಕಲಂ 86, 87 ಕೆ.ಎಫ್ ಆಕ್ಸ್ 379 ಐಪಿಸಿ 
ರೀತ್ಯಾ ಮೊಕದ್ದಮೆ ದಾಖಲಿಸಿರುತ್ತೇನೆ ದಾಖಲಿಸಿ ವರದಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೂ ಹಾಗೂ ಮೇಲಾಧಿಕಾರಿಗಳಿಗೂ 
ರವಾನಿಸಿಕೊಂಡಿರುತ್ತೇನೆ. 

ಪಂಚನಾಮೆ ಸಂದರ್ಭದಲ್ಲಿ ಹಾಜರಿದ್ದು ಪಂಚನಾಮೆಗೆ ನಾನೂ ಸಹ ಸಹಿ ಮಾಡಿರುತ್ತೇನೆ. ಪಂಚನಾಮೆಯನ್ನು 
ನಿಶಾನೆ ಪಿ1 ಎಂದು ಅದರ ಸಾಕ್ಷಿ ಸಹಿಯನ್ನು ನಿಶಾನೆ ಪಿಎ ಎಂದು ಗುರುತಿಸಿರುತ್ತೇನೆ ಹಾಗೂ ಪ್ರಥಮ ವರ್ತಮಾನದ 
ವರದಿಯನ್ನು ಸಲ್ಲಿಸಿದ್ದು ಅದನ್ನು ನಿಶಾನೆ ಪಿ2 ಮತ್ತು ಅದರ ಸಾಕ್ಷಿ ಸಹಿಯನ್ನು ನಿಶಾನೆ ಪಿ2ಎ ಎಂದು ಗುರುತಿಸಿರುತ್ತೇನೆ. 
ಹಾಗೂ ಅಮಾನತ್ತುಪಡಿಸಿಕೊಂಡ ಮಾಲುಗಳನ್ನು ಮಾಲು ಪಟ್ಟಿಸಂಖ್ಯೆ 8/2008ರಲ್ಲಿ ನಮೂದಿಸಿ ಮಾನ್ಯ ನ್ಯಾಯಾಲಯದ 
ಅನುಮತಿ ಪಡೆದುಕೊಂಡಿರುತ್ತೇನೆ. ಪಿ.ಎಫ್.8 /2008ರ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ವಹಿಸಿಕೊಡಲಾಗಿದ್ದು ಈ 
ವರದಿಯನ್ನು ನಿಶಾನೆ ಪಿ3 ಹಾಗೂ ಇದರ ಸಾಕ್ಷಿ ಸಹಿಯನ್ನು ನಿಶಾನೆ ಪಿಡಿಎ ಎಂದು ಗುರುತಿಸಿರುತ್ತೇನೆ. ಹಾಗೂ ಅದೇ ದಿವಸ 
ಆರೋಪಿಗಳಾದ ಪತೇ ಮಹಮ್ಮದ್ ಖಾನ್, ಬಾಬು, ಯಾಕೂಬ್ ಖಾನ್ ರವರುಗಳ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು 
ಮಾಡಿಕೊಂಡಿರುತ್ತೇನೆ. ಆರೋಪಿ ಫತೇ ಮಹಮ್ಮದ್ ಖಾನ್ ಇವರ ಸ್ವಇಚ್ಚಾ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು 
ಸದರಿ ಸ್ವಇಚ್ಚಾ ವರದಿಯನ್ನು ನಿಶಾನೆ ಪಿ4 ಎಂದು ಮತ್ತು ಅದರ ಸಾಕ್ಷಿ ಸಹಿಯನ್ನು ನಿಶಾನೆ ಪಿ4ಎ ಎಂದು ಗುರುತಿಸಿರುತ್ತೇನೆ. 
ಮತ್ತೊಬ್ಬ ಆರೋಪಿಯಾದ ಬಾಬು ಬಿನ್ ಲೇಟ್ ಮಹಮ್ಮದ್ ಇಬ್ರಾಹಿಂ ಇವರ ಸ್ವಇಚ್ಚಾ ಹೇಳಿಕೆಯನ್ನು ಪಡೆದು ಇದರ 
ಮೇಲುಸಹಿಯನ್ನು ಗುರುತಿಸಿರುತ್ತೇನೆ ಸದರಿಯವರ ಸ್ವಇಚ್ಚಾ ಹೇಳಿಕೆಯನ್ನು ನಿಶಾನೆ ಪಿ5 ಎಂದು ಮತ್ತು ಅದರ ಸಾಕ್ಷಿ 
ಸಹಿಯನ್ನು ನಿಶಾನೆ ಪಿ5ಎ ಎಂದು ಗುರುತಿಸಿರುತ್ತೇನೆ. ಮತ್ತೊಬ್ಬ ಆರೋಪಿ ಯಾಕೂಬ್‌ಖಾನ್ ಇವರ ಸ್ವಇಚ್ಚಾ ಹೇಳಿಕೆಯನ್ನು 
ಪಡೆಯಲಾಗಿದ್ದು ಇದರ ಮೇಲುಸಹಿಯನ್ನು ಗುರುತಿಸಿರುತ್ತೇನೆ. ಸ್ವಇಚ್ಚಾ ಹೇಳಿಕೆಯನ್ನು ನಿಶಾನೆ ಪಿ6 ಎಂದು ಮತ್ತು ಅದರ 
ಮೇಲು ಸಹಿಯನ್ನು ನಿಶಾನೆ ಪಿ6ಎ ಎಂದು ಗುರುತಿಸಿರುತ್ತೇನೆ. ಹಾಗೂ ಅದೇ ದಿವಸ ಸಾಕ್ಷಿದಾರರಾದ ಹೆಚ್. ಸಿ.55 
ಕೆ.ಶಂಕರಯ್ಯ , ಪಿ . ಸಿ.95 ಎನ್.ರಾಮಲಿಂಗಯ್ಯ , ಪಿ . ಸಿ.632, ಕೆ. ಸಿ. ನಟರಾಜು, ಪಿ. ಸಿ.373, ಡಿ.ಎನ್. ತಿಲಕ್‌ಕುಮಾರ್, ಸಿ. ಸಿ.353, 
ಕೆ.ಎ . ಶಿವಣ್ಣ, ಪಿ .ಸಿ .394, ಜಿ.ಗಣೇಶ್‌ಬಾಬು, ಪಿ. ಸಿ . 434 ಎಸ್. ಬಿ.ಶ್ರೀರಾಮ , ಪಿ. ಸಿ. 24 ಟಿ. ಲಿಂಗರಾಜು, ಪಿ .ಸಿ.618 ಬಿ. ಚಿಕ್ಕಯ್ಯ , 
ಪಿ. ಸಿ.566, ಕೆ.ಸಿ.ದೇವರಾಜು, ಪಿ.ಸಿ. 473 , ಎಲ್.ಕೃಷ್ಣಯ್ಯ , ರವರುಗಳ ಹೇಳಿಕೆಯನ್ನು ದಾಖಲು ಮಾಡಿರುತ್ತೇನೆ. ಸದರಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೪೯ 
ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದ್ದು ಹೆಚ್. ಸಿ.55 ಕೆ.ಶಂಕರಯ್ಯ ಇವರ ಸಾಕ್ಷಿ ಸಹಿಯ ಮೇಲುಸಹಿಯನ್ನು 
ಗುರುತಿಸಿರುತ್ತೇನೆ ಸದರಿ ವರದಿಯನ್ನು ನಿಶಾನೆ ಪಿ7 ಎಂದು ಗುರುತಿಸಿರುತ್ತೇನೆ ಮತ್ತು ಅದರ ಸಾಕ್ಷಿ ಸಹಿಯನ್ನು ನಿಶಾನೆ ಪಿ7ಎ 
ಎಂದು ಗುರುತಿಸಿರುತ್ತೇನೆ. ಎನ್. ರಾಮಲಿಂಗಯ್ಯ , ಸಿ.ಪಿ.ಸಿ 95 ರ ಸಾಕ್ಷಿ ಹೇಳಿಕೆಯನ್ನು ಪಡೆಯಲಾಗಿದ್ದು ನಿಶಾನೆ ಪಿ8 ರಲ್ಲಿ 
ಹೇಳಿಕೆಯನ್ನು ಗುರುತಿಸಲಾಗಿದ್ದು ಇವರ ಮೇಲುಸಹಿಯನ್ನು ನಿಶಾನೆ ಪಿಎರಲ್ಲಿ ಗುರುತಿಸಿರುತ್ತೇನೆ. ಪಿ.ಸಿ. 632 
ಕೆ. ಸಿ. ನಟರಾಜುರ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ9 ರಲ್ಲಿ ಗುರುತಿಸಲಾಗಿದ್ದು ಇವರ ಮೇಲು ಸಹಿಯನ್ನು ನಿಶಾನೆ ಪಿಎ ರಲ್ಲಿ 
ಗುರುತಿಸಿರುತ್ತೇನೆ. ಪಿ. ಸಿ.373 ಬಿ.ಎನ್. ತಿಲಕ್ ಕುಮಾರ್ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ10 ರಲ್ಲಿ ಗುರುತಿಸಲಾಗಿದ್ದು ಇವರ 
ಮೇಲು ಸಹಿಯನ್ನು ನಿಶಾನೆ ಪಿ10ಎ ರಲ್ಲಿ ಗುರುತಿಸಿರುತ್ತೇನೆ. ಪಿ.ಸಿ. 353 ಕೆ.ಎ.ಶಿವಣ್ಣರ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ11 ರಲ್ಲಿ 
ಗುರುತಿಸಲಾಗಿದ್ದು ಇವರ ಮೇಲು ಸಹಿಯನ್ನು ನಿಶಾನೆ ಪಿllಎ ರಲ್ಲಿ ಗುರುತಿಸಿರುತ್ತೇನೆ. ಪಿ . ಸಿ394 ಜಿ.ಗಣೇಶ್‌ಬಾಬು ಸಾಕ್ಷಿ 
ಹೇಳಿಕೆಯನ್ನು ನಿಶಾನೆ ಪಿ12 ರಲ್ಲಿ ಗುರುತಿಸಲಾಗಿದ್ದು ಇವರ ಮೇಲು ಸಹಿಯನ್ನು ನಿಶಾನೆ ಪಿ12ಎ ರಲ್ಲಿ ಗುರುತಿಸಿರುತ್ತೇನೆ. 
ಪಿ. ಸಿ.434 ಎಸ್. ಬಿ.ಶ್ರೀರಾಮರವರ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ13 ರಲ್ಲಿ ಗುರುತಿಸಲಾಗಿದ್ದು ಇವರ ಮೇಲು ಸಹಿಯನ್ನು 
ನಿಶಾನೆ ಪಿ13ಎ ರಲ್ಲಿ ಗುರುತಿಸಿರುತ್ತೇನೆ. ಪಿ. ಸಿ. 24 ಟಿ. ಲಿಂಗರಾಜು ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ14 ರಲ್ಲಿ ಗುರುತಿಸಲಾಗಿದ್ದು 
ಇವರ ಮೇಲು ಸಹಿಯನ್ನು ನಿಶಾನೆ ಪಿ14ಎ ರಲ್ಲಿ ಗುರುತಿಸಿರುತ್ತೇನೆ. ಪಿ. ಸಿ. 618 ಬಿ. ಚಿಕ್ಕಯ್ಯ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ15 
ರಲ್ಲಿ ಗುರುತಿಸಲಾಗಿದ್ದು ಇವರ ಮೇಲು ಸಹಿಯನ್ನು ನಿಶಾನೆ ಪಿ15ಎ ರಲ್ಲಿ ಗುರುತಿಸಿರುತ್ತೇನೆ. ಪಿ. ಸಿ.566 ಕೆ.ಸಿ.ದೇವರಾಜು 
ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ16 ರಲ್ಲಿ ಗುರುತಿಸಲಾಗಿದ್ದು ಇವರ ಮೇಲು ಸಹಿಯನ್ನು ನಿಶಾನೆ ಪಿ16ಎ ರಲ್ಲಿ 
ಗುರುತಿಸಿರುತ್ತೇನೆ. ಪಿ. ಸಿ.473 ಎಲ್.ಕೃಷ್ಣಯ್ಯ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ17 ರಲ್ಲಿ ಗುರುತಿಸಲಾಗಿದ್ದು ಇವರ ಮೇಲು 
ಸಹಿಯನ್ನು ನಿಶಾನೆ 517ಎ ರಲ್ಲಿ ಗುರುತಿಸಿರುತ್ತೇನೆ. ಹಾಗೂ ಸಾಕ್ಷಿದಾರರಾದ ಎಸ್.ಸೋಮಶೇಖರ್ ಬಿನ್ ಲೇಟ್ ಸಿದ್ದಯ್ಯ 
ಸತೀಶ್ ಬಿನ್ ಶ್ರೀನಿವಾಸ ಬಿ.ಸಿ. ಜಗದೀಶ್ ಬಿನ್ ಚಿಕ್ಕಣ್ಣರವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿರುತ್ತೇನೆ. 
ಎಸ್ .ಸೋಮಶೇಖರ್ ಬಿನ್ ಲೇಟ್ ಸಿದ್ದಯ್ಯ ರವರ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ 18 ಹಾಗೂ ಇವರ ಮೇಲುಸಹಿಯನ್ನು 
ನಿಶಾನೆ 18ಎ ಎಂದು ಗುರುತಿಸಿರುತ್ತೇನೆ. ಸತೀಶ್ ಬಿನ್ ಶ್ರೀನಿವಾಸ್ ರವರ ಸಾಕ್ಷಿ ಹೇಳಿಕೆಯನ್ನು ನಿಶಾನೆ ಪಿ19 ಹಾಗೂ ಇವರ 
ಮೇಲುಸಹಿಯನ್ನು ನಿಶಾನೆ ಪಿ19ಎ ಎಂದು ಗುರುತಿಸಿರುತ್ತೇನೆ. ಹಾಗೂ ಬಿ. ಸಿ. ಜಗದೀಶ್ ಬಿನ್ ಚಿಕ್ಕಣ್ಣರವರ ಸಾಕ್ಷಿ 
ಹೇಳಿಕೆಯನ್ನು ನಿಶಾನೆ ಪಿ20 ಹಾಗೂ ಇವರ ಮೇಲುಸಹಿಯನ್ನು ನಿಶಾನೆ ಪಿ20ಎ ಎಂದು ಗುರುತಿಸಿರುತ್ತೇನೆ. 

ಈ ಪ್ರಕರಣದ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಆರೋಪಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರ್‌ಪಡಿಸಿರುತ್ತೇನೆ. 
ಮಾನ್ಯ ನ್ಯಾಯಾಲಯವು ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಿರುತ್ತದೆ. ಹಾಗೂ ದಿನಾಂಕ :11/02 /2008ರಂದು ಬೆಳಿಗ್ಗೆ 
08:30 ಗಂಟೆಗೆ ಅಧೀಕ್ಷಕರು ಜಿಲ್ಲಾ ಕೇಂದ್ರ ಉಪಕಾರಾಗೃಹ ಮಂಡ್ಯರವರು ಠಾಣೆಗೆ ಹಾಜರಾಗಿ ಕೈದಿ ಸಂಖ್ಯೆ : 7182 ಫತೇ 
ಮಹಮದ್ ಖಾನ್ ಬಿನ್ ಲೇಟ್ ಖಾಯರ್ ಮಹಮ್ಮದ್ ಖಾನ್ ಈತನು ಮೃತನಾದ ಬಗ್ಗೆ ಠಾಣೆಗೆ ಹಾಜರಾಗಿ ನೀಡಿದ 
ಲಿಖಿತ ದೂರನ್ನು ಸ್ವೀಕರಿಸಿ ಠಾಣಾ ನಂ :2 /08 ಕಲಂ174 ಸಿಆರ್‌ ರೀತ್ಯಾ ಕೇಸು ದಾಖಲಿಸಿರುತ್ತೇನೆ. ಹಾಗೂ ಈತನ 
ಬಗ್ಗೆ ಜಿಲ್ಲಾಸ್ಪತ್ರೆ ಮಂಡ್ಯರವರು ನೀಡಿದ ಶವ ಪರೀಕ್ಷಾ ವರದಿಯನ್ನು ಸ್ವೀಕರಿಸಿಕೊಂಡಿರುತ್ತೇನೆ. ಹಾಗೂ 
ಮಾಲುಪಟ್ಟಿಸಂಖ್ಯೆ :8/ 08ರಲ್ಲಿ ಇದ್ದ ಮಾಲುಗಳನ್ನು ದಿನಾಂಕ:12 / 03/2008ರಂದು ಅಧಿಕೃತ ಅಧಿಕಾರಿಗಳು ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿಗಳು , ಮಂಡ್ಯರವರ ಆದೇಶದ ಪ್ರಕಾರ ಈ ಕೆಳಕಂಡ ವಾಹನ ಹಾಗೂ ಶ್ರೀಗಂಧದ ಮಾಲುಗಳ 
ವಿವರ ಈ ಕೆಳಕಂಡಂತಿದೆ. 

ಕ್ರ. ಚೀಲದ ಸಂಖ್ಯೆ | ತುಂಡುಗಳ ಸಂಖ್ಯೆ ಮಹಜರ್‌ನಲ್ಲಿ ಇರುವ ತೂಕ | ಈಗಿನ ತೂಕ ಕೆ. ಜಿಗಳಲ್ಲಿ 
ಸಂ . 

ಕೆ. ಜಿ. ಗಳಲ್ಲಿ 
1 - 33 56. 00 

50 . 00 
1 - 21 47 . 00 

39. 00 


1 - 29 


53 . 00 


48 .00 


1 - 34 


61. 00 


54. 00 


1 - 21 


33 . 00 


25 . 00 


1 - 27 


52 .00 


50. 00 
55. 00 


1 - 30 


59. 00 


೩೩೫೦ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 
1 - 11 

20.00 


ಹೆಚ್ . 


1- 30 (29) 


55 . 00 


19 . 00 
45 .00 ಒಂದು ಸ್ಯಾಂಪ್ 
ಪೀಸ್ ಹೊರತುಪಡಿಸಿ 

48.00 


8 


| 


1 - 28 


51 . 00 


3|mp 


1 - 33 


63 .00 


60 . 00 


493.00 


550 . 00 
2 . ಪ್ರಾಸಿಕ್ ಕೊರೆ ಚೀಲಗಳು 


20 .00 


20. 00 


ಗಂಧದ ಚಕ್ಕೆ 
ಗಂಧದ ಚಕ್ಕೆ 


20. 00 


20. 00 


ಒಟ್ಟು 


40. 00 


40. 00 


590. 00 


533. 00 


Hop 


3 . ಒಂದು ಗಿಣಿ ಹಸಿರುಬಣದ 407 ಗೂಡ್ ಟೆಂಪೋ ನಂಬರ್ ಸಿಟಿಎ 7859 
4. ವಿವಿಧ ಕಂಪನಿಯ ತಂಪು ಪಾನೀಯ ಖಾಲಿ ಬಾಟಲು ಇವು ಪೆಪ್ಪಿ ಕಂಪನಿಯ ನೀಲಿ ಬಣ್ಣದ 28 ಕ್ರೇಟುಗಳಲ್ಲಿ 

ಒಟ್ಟು 672 ಇರುತ್ತವೆ. 
ಸದರಿ ಮಾಲುಪಟ್ಟಿಯನ್ನು ನಿಶಾನೆ ಪಿ21 ಎಂದು ಗುರುತಿಸಲಾಯಿತು. ಇವುಗಳನ್ನು ವಲಯ ಅರಣ್ಯಾಧಿಕಾರಿ, 
ಮಂಡ್ಯರವರಿಗೆ ನೀಡಿ ಸ್ವೀಕೃತಿಯನ್ನು ಪಡೆದು ಮಾನ್ಯ ನಗರ ವೃತ್ತ ನಿರೀಕ್ಷಕರುರವರಿಗೆ ಹಾಜರ್‌ಪಡಿಸಿರುತ್ತೇನೆ ಎಂದು 
ತಿಳಿಸಿರುತ್ತಾರೆ. 

ಫಿಲ್ಯಾಧಿದಾರರ ಪರ ಸಹಾಯಕ ಅಭಿಯೋಗ ನಿರ್ದೇಶಕರು ಸದರಿ ವಾಹನವು ಅರಣ್ಯ ಅಪರಾಧ ಪ್ರಕರಣದಲ್ಲಿ 
ಭಾಗಿಯಾಗಿರುವುದು ಕಂಡುಬಂದಿರುವುದರಿಂದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ತಿಳಿಸಿರುತ್ತಾರೆ. 
ವಾಹನ ಮಾಲೀಕರು ಮರಣ ಹೊಂದಿರುವುದರಿಂದ ಹಾಗೂ ವಾಹನದ ಬಗ್ಗೆ ಅಧಿಕಾರ ಇರುವ ಇತರ ಯಾವುದೇ 
ವ್ಯಕ್ತಿಗಳಾಗಲೀ ಖುದ್ದಾಗಿಯೇ ಆಗಲೀ ಅಥವಾ ತಮ್ಮ ವಕೀಲರ ಮೂಲಕವಾಗಲೀ ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ 
ನೀಡಿರುವುದಿಲ್ಲ . 
ಪರಿಶೀಲನಾಂಶಗಳು: 

ಈ ಅರಣ್ಯ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳು ಸಾಕ್ಷಿದಾರರ ಹೇಳಿಕೆ, ಗುರುತಿಸಲಾದ 
ನಿಶಾನೆಗಳು ಹಾಗೂ ಮುದ್ದೆಮಾಲುಗಳನ್ನು ವಿಶ್ಲೇಷಿಸಿದಾಗ ಸಿಟಿಎ - 7859ರ ವಾಹನವು ಅಕ್ರಮವಾಗಿ ಶ್ರೀಗಂಧದ 
ತುಂಡುಗಳನ್ನು ಸಾಗಾಣಿಕೆ ಮಾಡುವುದರಲ್ಲಿ ಭಾಗಿಯಾಗಿರುವುದು ದೃಢಪಟ್ಟಿರುತ್ತದೆ. ಇದರಿಂದ ಈ ಕೆಳಗಿನ 
ಪರಿಶೀಲನಾಂಶಗಳು ಮೂಡಿಬಂದಿರುತ್ತವೆ. 
2. ಫಿಲ್ಯಾಧಿದಾರರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಜಪ್ತಿ ಮಾಡಲಾದ ವಾಹನ ಭಾಗಿಯಾಗಿರುವುದರ ಬಗ್ಗೆ ಸಾಬೀತು 

ಪಡಿಸಿದ್ದಾರೆಯೇ ? 
3. ವಾಹನ ಮಾಲೀಕರಾಗಲೀ ಅಥವಾ ಅದಕ್ಕೆ ಸಂಬಂಧಿಸಿದ ಇತರರಾಗಲೀ ಅಪರಾಧ ಕೃತ್ಯದಲ್ಲಿ ವಾಹನವು ತಮ್ಮ 

ಗಮನಕ್ಕೆ ಬಾರದೇ ಈ ಕೃತ್ಯದಲ್ಲಿ ಭಾಗಿಯಾಗಿದೆ ಎಂದು ಸಾಭೀತು ಪಡಿಸಿದ್ದಾರೆಯೇ ? 
4. ಈ ಅಪರಾಧ ಪ್ರಕರಣದ ಬಗ್ಗೆ ಕೈಗೊಂಡ ತೀರ್ಮಾನ ಏನು ? 
ಈ ಮೇಲಿನ ಅಂಶಗಳಿಂದ ಕಂಡು ಬರುವ ಪರಿಶೀಲನಾಂಶಗಳು 

1. ಸಕರಾತ್ಮಕ 
2 . ನಕರಾತ್ಮಕ 
3, ಆದೇಶ, ಏನು ಎಂಬುದಾಗಿರುತ್ತದೆ. ? 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೫೧ 
ಫಿಲ್ಯಾದಿದಾರರು ಸಲ್ಲಿಸಿದ ದಾಖಲಾತಿಗಳು ನಡೆಸಿದ ವಿಚಾರಣೆಗಳು, ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಿದಾಗ 
ವಾಹನ ಸಂಖ್ಯೆ: ಸಿಟಿಎ - 7859ನ ವಾಹನವು ಈ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವುದು ದೃಢಪಟ್ಟಿರುತ್ತದೆ. 

ವಾಹನದ ಮಾಲೀಕರು ಮರಣಹೊಂದಿರುವುದರಿಂದ ಅವರ ಪರವಾಗಿ ಯಾರೂ ಸಹ ನ್ಯಾಯಾಲಯದ ಮುಂದೆ 
ಹಾಜರಾಗಿರುವುದಿಲ್ಲ. 
ಈ ಎಲ್ಲಾ ಪರಿಶೀಲನಾಂಶಗಳನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ನೀಡಿರುತ್ತೇನೆ. 

“ ಆದೇಶ” 
ಕೆ.ಹೆಚ್. ವಿನಯ್‌ಕುಮಾರ್ ಭಾ. ಅ.ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
ಮಂಡ್ಯ ವಿಭಾಗ, ಮಂಡ್ಯ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ ದತ್ತವಾದ ಅಧಿಕಾರದಂತೆ 
ಈ ಅರಣ್ಯ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವ 407 ವಾಹನ ಸಂಖ್ಯೆ:ಸಿಟಿಎ - 7859ರ ವಾಹನ ಈ ಅರಣ್ಯ ಅಪರಾಧ 
ಪ್ರಕರಣದಲ್ಲಿ ಭಾಗಿಯಾಗಿರುವುದು ದಾಖಲಾತಿಗಳಿಂದ, ಸಾಕ್ಷಿದಾರರ ಹೇಳಿಕೆಯಿಂದ ಹಾಗೂ ಗುರುತಿಸಲಾದ ನಿಶಾನೆಗಳಿಂದ 
ದೃಢಪಟ್ಟಿರುವುದರಿಂದ ಸದರಿ ವಾಹನ 407 ಸರಕು ಸಾಗಾಣಿಕೆ ವಾಹನ ಹಾಗೂ 533 ಕೆ. ಜಿ ಶ್ರೀಗಂಧದ ತುಂಡುಗಳು ಮತ್ತು 
ವಿವಿಧ ಕಂಪನಿಗೆ ಸೇರಿದ ತಂಪು ಪಾನೀಯಗಳ 672 ಖಾಲಿ ಬಾಟಲಿಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶ ನೀಡಿರುತ್ತೇನೆ. ಇಂದಿನಿಂದ 30 ದಿನಗಳ ಕಾಲ ಸದರಿ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಲು ಕಾಲಾವಕಾಶವಿದ್ದು, 
ನಂತರದಲ್ಲಿ ಈ ಆದೇಶವು ಜಾರಿಗೆ ಬರುತ್ತದೆ. 

ಈ ಆದೇಶವನ್ನು ಇಂದು ದಿನಾಂಕ:25/06/2010ರಂದು ತೆರೆದ ನ್ಯಾಯಾಲಯದಲ್ಲಿ ನನ್ನ ಸಹಿಯೊಂದಿಗೆ 
ಉದ್ಯೋಷಿಸಿರುತ್ತೇನೆ. 

ಅಧಿಕಾರಿಯುತ ಅಧಿಕಾರಿ ಹಾಗೂ , 
ಪಿ . ಆರ್.1114 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಮಂಡ್ಯ ವಿಭಾಗ , ಮಂಡ್ಯ. 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ 

ಮಂಡ್ಯ ವಿಭಾಗ, ಮಂಡ್ಯ 

ಅರಣ್ಯ ಮೊಕದ್ದಮೆ ಸಂಖ್ಯೆ:11 / 09 - 10 , ದಿನಾಂಕ:21ನೇ ಮೇ , 2010 
ಉಪಸ್ಥಿತಿ: ಕೆ. ಹೆಚ್. ವಿನಯ್‌ಕುಮಾರ್, ಭಾ . ಅ. ಸೇ ,, ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಮಂಡ್ಯ ವಿಭಾಗ , ಮಂಡ್ಯ . 
* ಫಿಲ್ಯಾಧಿದಾರರು 

ಅರ್ಜಿದಾರರು 
ಕುಮಾರಿ ಎಂ .ಸಿ.ಗೀತಾ, 

ಎ . ಜೆ. ಅಬ್ರಹಾಂ, 
ವಲಯ ಅರಣ್ಯಾಧಿಕಾರಿ, 

ಪಾದ್ರಿಗಳು, ಹೊಸದೊಡ್ಡಿ, 
ಮಳವಳ್ಳಿ ವಲಯ , ಮಳವಳ್ಳಿ 

ಹಲಗೂರು ಹೋಬಳಿ, ಮಳವಳ್ಳಿ ತಾಲ್ಲೂಕು 

ವಿರುದ್ದ 
ಫಿಲ್ಯಾಧಿದಾರರ ಪರ ವಕೀಲರು 

ಅರ್ಜಿದಾರರ ಪರ ವಕೀಲರು 

ಎನ್. ಮುದ್ದಪ್ಪ, ವಕೀಲರು 
ಸಹಾಯಕ ಸರ್ಕಾರಿ ಅಭಿಯೋಜಕ 
ನಿರ್ದೇಶಕರು, ಮಂಡ್ಯ. 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುವ ವಾಹನ ಟ್ರಾಕ್ಟರ್ ಕೆ.ಎ 

_ 11/ ಟಿ - 3722 , 3723ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ 
1) ಪ್ರಸ್ತಾವನೆ: 

ದಿನಾಂಕ:25/05 /2009 ರಂದು ಮಳವಳ್ಳಿ ವಲಯ ಬಸವನಬೆಟ್ಟ ಮನ್ನಾಜಂಗಲ್ ತಾಳವಾಡಿ ಗಸ್ತಿನ ಚುಜ್ಜಲು 
ಹತ್ತಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಕಗ್ಗಲಿ ಮರಗಳನ್ನು ಕಡಿದು ತುಂಡುಗಳಾಗಿ ಪರಿವರ್ತಿಸಿ ಗೋಣಿಚೀಲದಲ್ಲಿ ತುಂಬಿ 
ಮಹೇಂದ್ರ ಟ್ರಾಕ್ಟರ್ ವಾಹನದಲ್ಲಿ ನೋಂದಣಿ ಸಂಖ್ಯೆ:ಕೆಎ -11 ಟಿ- 3722 ಮತ್ತು ಟ್ರೈಲರ್ ನಂ: ಕೆಎ - ll ಟಿ - 3723 ರಲ್ಲಿ 
ಸಾಗಿಸುವಾಗ ಮಳವಳ್ಳಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳು ಖಚಿತ ವರ್ತಮಾನದ ಮೇರೆಗೆ ಪತ್ತೆ ಮಾಡಿ ಅರಣ್ಯ 


ಶಿವಣ್ಣ, 


ಮಂಡ್ಯ . 


೩೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಅಪರಾಧ ಸಂಖ್ಯೆ 7/09 -10 ದಿ:25 /05 /2009 ರಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 24,62 ಮತ್ತು 71ಎ ಪ್ರಕಾರ 
ಪ್ರಕರಣ ನೊಂದಾಯಿಸಿಕೊಂಡು ಸೆಕ್ಷನ್ 71ಎ ಮೇರೆಗೆ ಕ್ರಮಕೈಗೊಳ್ಳಲು ಸ್ವತ್ತು ಸಮೇತ ಹಾಜರಡಿಸಿರುತ್ತಾರೆ. 

ವಾಹನ ಮಾಲೀಕರಾದ ಎ. ಜೆ. ಅಬ್ರಹಾಂ ಬಿನ್ ಜೋಸೆಫ್ , ಹೊಸದೊಡ್ಡಿ ಗ್ರಾಮ ಮಳವಳ್ಳಿ ತಾಲ್ಲೂಕು ಇವರು 
ವಕೀಲರ ಮೂಲಕ ದಿ: 02/ 07 /2009 ರಂದು ಹಾಜರಾಗಿ ಅರ್ಜಿ ಸಲ್ಲಿಸಿ ಅಪರಾಧದಲ್ಲಿ ಸಿಲುಕಿರುವ ಮಹೇಂದ್ರ ಟ್ರ್ಯಾಕ್ಟರ್‌ 
ವಾಹನ ನೋಂದಣಿ ಸಂಖ್ಯೆ:ಕೆಎ - 11 ಟಿ - 3722 ಮತ್ತು ಟ್ರೈಲರ್ ನಂ : ಕೆಎ- 11 ಟಿ - 3723 ವಾಹನವನ್ನು ಮದ್ಯಕಾಲಿನ 
ವಶಕ್ಕೆ ಬಿಡುಗಡೆ ಮಾಡಿಕೊಡಲು ಕೋರಿರುತ್ತಾರೆ. 

- ದಿ:15/09/2009 ರಂದು ಅರಣ್ಯ ಅಪರಾಧ ವಾಸ್ತವಾಂಶಗಳ ಬಗ್ಗೆ ಸರ್ಕಾರಿ ಸಹಾಯಕ ಅಭಿಯೋಜಕ 
ನಿರ್ದೇಶಕರು, ಮಂಡ್ಯರವರಲ್ಲಿ ಅರ್ಜಿದಾರರಿಗೆ ವಾಹನವನ್ನು ಮಧ್ಯಕಾಲೀನ ವಶಕ್ಕೆ ಬಿಡುಗಡೆ ಮಾಡುವ ಸಂಬಂಧ 
ಅಭಿಪ್ರಾಯ ಕೇಳಲಾಗಿ ದಿನಾಂಕ :17 /09/ 2009 ರಂದು ತಮ್ಮ ತಕರಾರನ್ನು ಸಲ್ಲಿಸಿರುತ್ತಾರೆ. ಅರ್ಜಿದಾರರು ಯಾವ 
ಉದ್ದೇಶಕ್ಕಾಗಿ ಆರೋಪಿಗಳಿಗೆ ವಾಹನವನ್ನು ವಹಿಸಿದ್ದರು ಎನ್ನುವ ಬಗ್ಗೆ ನಿಖರವಾದ ಮಾಹಿತಿ ನೀಡಿರುವುದಿಲ್ಲ. ಅಲ್ಲದೇ 
ಅರ್ಜಿದಾರರು ಅರಣ್ಯ ಅಪರಾಧದಲ್ಲಿ ಶಾಮೀಲಾಗಿರುವುದು ತಿಳಿದು ಬರುತ್ತದೆ. ವಾಹನವನ್ನು ಮಧ್ಯಂತರ ಸ್ವಾಧೀನಕ್ಕೆ 
ನೀಡಿದಲ್ಲಿ ಆರೋಪಿತರು ಇದೇ ರೀತಿಯ ಅಕ್ರಮಕ್ಕೆ ಉಪಯೋಗಿಸುವ ಸಾದ್ಯತೆ ಇರುವುದರಿಂದ ಅರ್ಜಿದಾರರ ಕೋರಿಕೆಯನ್ನು 
ಮಾನ್ಯ ಮಾಡಲಾಗದು, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ 
ವಿಚಾರಣೆಯಾಗಬೇಕಾಗಿರುವುದರಿಂದ ಹಾಗೂ ಸಾಕ್ಷಿಗಳು ವಾಹನವನ್ನು ವಿಚಾರಣೆಯ ಸಮಯದಲ್ಲಿ 
ಗುರ್ತಿಸಬೇಕಾಗಿರುವುದರಿಂದ ಮತ್ತು ಅರ್ಜಿದಾರರು ವಾಹನವನ್ನು ಉಪಯೋಗಿಸಿ ಹಾಳು ಮಾಡುವ ಸಂಭವವಿರುವುದರಿಂದ 
ಅರ್ಜಿದಾರರ ಸ್ವಾಧೀನಕ್ಕೆ ಕೊಡುವುದು ಸೂಕ್ತವಾದುದಲ್ಲ. ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಿ ನ್ಯಾಯಾಲಯದಿಂದ ಅಂತಿಮ 
ಆದೇಶ ನೀಡುವವರೆವಿಗೂ ಅಧಿಕಾರಿಯುತ ಅಧಿಕಾರಿಯವರ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದು ಸೂಕ್ತವೆಂದು ತಕರಾರು 
ಸಲ್ಲಿಸಿರುತ್ತಾರೆ. 

ಅಭಿಯೋಜಕರು ಮತ್ತು ಅರ್ಜಿದಾರರ ಪರವಾದ ಲಿಖಿತ ವಾದ ಪ್ರತಿವಾದಗಳನ್ನು ವಿಶ್ಲೇಷಿಸಿದಾಗ ಅರ್ಜಿದಾರರು 
ಮದ್ಯಕಾಲೀನ ವಶಕ್ಕೆ ವಾಹನ ಬಿಡುಗಡೆ ಕೋರಿ ಷರತ್ತುಗಳಿಗೆ ಬದ್ಧರಾಗಿರುತ್ತೇವೆಂದು ತಿಳಿಸಿರುವುದನ್ನು ಒಪ್ಪಬಹುದಾಗಿದ್ದರೂ , 
ಸಹಾಯಕ ಸರ್ಕಾರಿ ಅಭಿಯೋಜಕರ ಮತ್ತೊಂದು ವಾದ ಪ್ರಕರಣದಲ್ಲಿ ಪ್ರಕರಣವು ತನಿಖಾ ಹಂತದಲ್ಲಿರುವುದರಿಂದ ತನಿಖೆಗೆ 
ತೊಡಕಾಗುತ್ತದೆ ಎಂಬ ಅಂಶವನ್ನು ಗಮನಿಸಬೇಕಾಗುತ್ತದೆ. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು 
ದಿನಾಂಕ:17 /08 /2000ರ ಅಸಲು ದಾವೆ ಸಂಖ್ಯೆ 668/ 2000ರ ಕರ್ನಾಟಕ ರಾಜ್ಯ ವಿರುದ್ದ ಕೆ.ಕೃಷ್ಣನ್ ಪ್ರಕರಣದಲ್ಲಿ “ ಅರಣ್ಯ 
ಮೊಕದ್ದಮೆ ಪ್ರಕರಣದಲ್ಲಿ ಬಳಸಿದೆ ಎನ್ನಲಾದ, ವಶಪಡಿಸಿಕೊಳ್ಳಲಾದ ಅರಣ್ಯ ಸಂಪತ್ತು, ವಾಹನ, ಸಲಕರಣೆಗಳು, ಎತ್ತು 
ಮುಂತಾದವುಗಳನ್ನು ಸಾಮಾನ್ಯವಾಗಿ ಮದ್ಯಂತರ ವಶಕ್ಕೆ ಬಿಡುಗಡೆಗೊಳಿಸಬಾರದೆಂದು, ಹಾಗೆಂದ ಮಾತ್ರಕ್ಕೆ ಅಧಿಕಾರಿಗಳು 
ಅದನ್ನು ಬಿಡುಗಡೆಗೊಳಿಸುವುದನ್ನು ತಡೆಹಿಡಿಯಬೇಕೆಂದೂ ಅಲ್ಲ. ಆದರೆ ಇಂತಹ ಉದಾರ ನೀತಿಯಿಂದಾಗಿ ಇಂತಹ ಅರಣ್ಯ 
ಮೊಕದ್ದಮೆ ಪ್ರಕರಣಗಳು ಇನ್ನು ಹೆಚ್ಚಾಗಿ ಅರಣ್ಯ ಸಂಪತ್ತಿನ ನಾಶ, ಭೂತಾಯಿ ಹಾಗೂ ಸುತ್ತಲಿನ ಪರಿಸರವನ್ನು 
ಹಾನಿಗೊಳಿಸುತ್ತದೆ. ಹಾಗೂ ಇಂತಹ ಬಿಡುಗಡೆ, ಅರಣ್ಯ ಅಪರಾಧಗಳನ್ನು ಇನ್ನು ಉತ್ತೇಜನಗೊಳಿಸಿ ಅವರು ಇಂತಹ 
ಪ್ರಕರಣಗಳಲ್ಲಿ ಮತ್ತೆ ತೊಡಗಿಸುವಂತೆ ಪ್ರೇರಣೆ ನೀಡುವುದರಿಂದ ಬಿಡುಗಡೆಗೊಳಿಸುವುದು ಸೂಕ್ತ ಹಾಗೂ ಸಾಧು ಕ್ರಮವಲ್ಲ 
ಎಂಬ ಅಭಿಪ್ರಾಯ ನೀಡುತ್ತದೆ.” ಆದುದರಿಂದ ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯವನ್ನು ಮೇಲ್ಕಂಡ ಪ್ರಕರಣಕ್ಕೂ 
ಅನ್ವಯಿಸುತ್ತಾ ಸದರಿ ವಾಹನವನ್ನು ಬಿಡುಗಡೆಗೊಳಿಸಿದ್ದಲ್ಲಿ ಸದರಿ ಆರೋಪಿಯು ಉತ್ತೇಜಿತನಾಗಿ ಮತ್ತೊಮ್ಮೆ ವಾಹನವನ್ನು 
ಇಂತಹ ಅರಣ್ಯ ಸಂಪತ್ತಿನ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿಸುವ ಸಾಧ್ಯತೆಯನ್ನು ಅಲ್ಲಗೆಳೆಯಲಾಗದಿರುವುದರಿಂದ ಹಾಗೂ 
ವಾಹನವನ್ನು ಬಿಡುಗಡೆಗೊಳಿಸದೇ ಇದ್ದಲ್ಲಿ ಸದರಿ ಪ್ರಕರಣದ ಆರೋಪಿ ಹಾಗೂ ಇತರ ಅಪರಾಧಿಗಳು ಅರಣ್ಯ ಸಂಪತ್ತಿನ 
ಕಳ್ಳಸಾಗಾಣಿಕೆಯಲ್ಲಿ ಮತ್ತೊಮ್ಮೆ ತೊಡಗದಂತೆ ಉತ್ತೇಜನಗೊಳಿಸಲು ಸಹಕಾರಿಯಾಗುವ ಹಿನ್ನಲೆಯಲ್ಲಿ ಅರ್ಜಿದಾರರ 
ಕೋರಿಕೆಯಂತೆ ವಾಹನವನ್ನು ಮಧ್ಯಕಾಲೀನ ವಶಕ್ಕೆ ಬಿಡುಗಡೆ ಮಾಡಲು ದಿನಾಂಕ: 25 / 09 / 09ರಂದು ತಿರಸ್ಕರಿಸಲಾಯಿತು. 
2 . ವಿಚಾರಣೆ 

- ನ್ಯಾಯಾಲಯದ ಕಲಾಪಗಳಲ್ಲಿ ದಿನಾಂಕ:14 /08 /2009ರಿಂದ ಇದುವರೆವಿಗೂ ವಿವಿಧ ಹಂತಗಳಲ್ಲಿ ವಿಚಾರಣಾಕ್ರಮ 
ನಡೆಸಲಾಗಿದೆ. ಅರ್ಜಿದಾರರು ಹಾಗೂ ಅರ್ಜಿದಾರರ ಪರವಾದ ವಕೀಲರ ಗೈರು ಹಾಜರಿಯಲ್ಲಿ ಪ್ರಾಸಿಕ್ಯೂಷನ್ ಪರ ಸಾಕ್ಷಿ 
ವಿಚಾರಣೆಯನ್ನು ಸಹಾಯಕ ಅಭಿಯೋಜಕ ನಿರ್ದೇಶಕರು ನಡೆಸಿದರು. ಪ್ರಾಸಿಕ್ಯೂಷನ್ ಪರ ಪಿಡಬ್ಲ್ಯು -1 ರಲ್ಲಿ ಡಿ.ದೇವರಾಜು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೫೩ 
ಸಾಕ್ಷಿ ನುಡಿಯುತ್ತಾ, ನಾನು ಸುಮಾರು ಒಂದು ವರ್ಷ ಎರಡು ತಿಂಗಳಿಂದ ಮಳವಳ್ಳಿ ವಲಯ ಅರಣ್ಯಾಧಿಕಾರಿಯವರ 
ಕಛೇರಿಯಲ್ಲಿ ವನಪಾಲಕನಾಗಿ ಕೆಲಸ ನಿರ್ವಹಿಸುತ್ತಿರುತ್ತೇನೆ. ನಾನು ಹಲಗೂರು ಶಾಖೆಯ ವನಪಾಲಕನಾಗಿ ಈಗ ಕೆಲಸ 
ನಿರ್ವಹಿಸುತ್ತಿರುತ್ತೇನೆ. ದಿನಾಂಕ: 25 / 05/ 09ರಂದು ನಮ್ಮ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿರವರಿಗೆ ತಿಳಿದುಬಂದಿದ್ದ ಖಚಿತ 
ವರ್ತಮಾನದ ಮೇರೆಗೆ ಬಸವನಬೆಟ್ಟ ಮೀಸಲ ಅರಣ್ಯ ಪ್ರದೇಶದ ತಾಳವಾಡಿ ಗಸ್ತಿನ ಚುಜ್ಜಲಿ ಅರೆಕಟ್ಟೆ ಅರಣ್ಯ ಪ್ರದೇಶದಲ್ಲಿ 
ಯಾರೋ ಮರಗಳನ್ನು ಕಡಿದು ಸಾಗಿಸಲಿದ್ದಾರೆ ಎಂದು ತಿಳಿದುಬಂದ ಮೇರೆಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು 
ನನ್ನನ್ನು ಹಾಗೂ ಸಿಬ್ಬಂದಿಯವರಾದ ಅರಣ್ಯರಕ್ಷಕ ಅದರ್ಶಗೌಡ ಮತ್ತು ಅರಣ್ಯ ರಕ್ಷಕ ಶಿವರಾಜುರವರನ್ನು ಮತ್ತು ದೂರು 
ಸಲ್ಲಿಸಿದ್ದ ಕೃಷ್ಣಅರಸ್‌ರವರನ್ನು ನಮ್ಮ ಇಲಾಖಾ ಜೀಪಿನಲ್ಲಿ ಕರೆದುಕೊಂಡು ತಾಳವಾಡಿ ಗಸ್ತಿನ ನೆಲಸೋಣೆ ಹಗ್ಗು ಪ್ರದೇಶದಲ್ಲಿ 
ಗಸ್ತು ಮಾಡುತ್ತಿದ್ದಾಗ ಟ್ರಾಕ್ಟರ್ ವಾಹನದ ಶಬ್ದ ಕೇಳಿಬಂದು ಆ ಶಬ್ದ ಕೇಳಿಬಂದ ಸುಮಾರು ಅರ್ಧ ಕಿಮೀ ದೂರ ಹೋಗಿ 
ನೋಡಲಾಗಿ ಸದರಿ ವಾಹನವು ಚುಜ್ಜಲಿ ಅರೆಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಇದ್ದುದು ತಿಳಿದುಬಂದಿತು. ಟ್ರಾಕ್ಟರನ್ನು ಪರಿಶೀಲಿಸಲಾಗಿ 
ಅದರ ಸಂಖ್ಯೆ :ಕೆ.ಎ - 11 - ಟಿ -3722 ಹಾಗೂ ಟ್ರೈಲರ್ ಸಂಖ್ಯೆ :ಕೆ.ಎ.11 - ಟಿ- 3723 ಆಗಿದ್ದು ಟ್ರ್ಯಾಕ್ಟರ್‌ನ್ನು ಪರಿಶೀಲಿಸಲಾಗಿ 
ಅದರಲ್ಲಿ ಕಗ್ಗಲಿ ಮರಗಳ ಚೇಗಿನ ಭಾಗವನ್ನು ಕತ್ತರಿಸಿ ಚೀಲದಲ್ಲಿ ತುಂಬಿರುವುದು ತಿಳಿದುಬಂದಿತು. ಸ್ಥಳದಲ್ಲಿ 5 ಜನರಿದ್ದು 
ಅವರುಗಳನ್ನು ದಸ್ತಗಿರಿ ಮಾಡಿ ಅವರನ್ನು ವಿಚಾರಿಸಲಾಗಿ ಅವರಲ್ಲಿ ಒಂದನೇ ಅರೋಪಿಯ ಹೆಸರು ವೆಂಕಟನಾಯ್ಕ ಬಿನ್ 
ದಾಸಾನಾಯ್ಕ ವಾಹನದ ಚಾಲಕ ಹೊಸದೊಡ್ಡಿ ಗ್ರಾಮ ಹಾಗೂ ಎರಡನೇ ಆರೋಪಿಯ ಹೆಸರು ನಾಗನಾಯ್ಕ ಬಿನ್ 
ಮಾದಿನಾಯ್ಕ ಹೊಸದೊಡ್ಡಿ ಗ್ರಾಮ ಮೂರನೇ ಆರೋಪಿಯ ಹೆಸರು ಲಕ್ಷ್ಮೀನಾಯ್ಕ ಬಿನ್ ಸೇವಿನಾಯ್ಕ ಹೊಸದೊಡ್ಡಿ ಗ್ರಾಮ 
ನಾಲ್ಕನೇ ಆರೋಪಿಯ ಹೆಸರು ಮಾಯಣ್ಣ ಬಿನ್ ರಾಮೇಗೌಡ ಮಾಸ್ತರದೊಡ್ಡಿಗ್ರಾಮ ಐದನೇ ಆರೋಪಿಯ ಹೆಸರು 
ಚಿಕ್ಕಮಾದಯ್ಯ ಬಿನ್ ಪುಟ್ಟಮಾದಯ್ಯ ಸೋಲಿಗರ ದೊಡ್ಡಿ ಗ್ರಾಮದವರೆಂದು ತಿಳಿದುಬಂದಿತು. ಸದರಿ ಆರೋಪಿಗಳ 
ಪ್ರದೇಶದಲ್ಲಿ ಮರಗಳನ್ನು ಕಡಿದು ಕಾರಣವೇನು ಎಂದು ಕೇಳಿದಾಗ ಕೊಳ್ಳೇಗಾಲದ ಬಾಬು ಎಂಬುವವರು ಕಗ್ಗಲಿ ಮರದ 
ಚೇಗಿನ ಭಾಗವನ್ನು ಸಂಗ್ರಹಿಸುವಂತೆ ನಮಗೆ ಹೇಳಿದ್ದರೂ ಎಂದು ತಿಳಿಸಿರುತ್ತಾರೆ . ನಂತರ ಆರೋಪಿಗಳನ್ನು ದಸ್ತಗಿರಿ ಮಾಡಿ 
ಸ್ಥಳದಲ್ಲಿ ದೊರೆತ ಟ್ರಾಕ್ಟರ್‌ನ್ನು ಹಾಗೂ 27 ಗೋಣಿ ಚೀಲಗಳಲ್ಲಿ ತುಂಬಿದ್ದ ಕಗ್ಗಲಿ ಮರದ ಚೇಗು ಭಾಗದ ತುಂಡುಗಳನ್ನು 
ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ಮಹಜರ್ ಬರೆದು ಅಮಾನತ್ತುಪಡಿಸಿಕೊಳ್ಳಲಾಯಿತು. ಸದರಿ ಮಹಜರನ್ನು ನಾನೇ 
ಬರೆದಿರುತ್ತೇನೆ. ಮಹಜರ್‌ಗೆ ನಾನು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಯವರು ಹಾಗೂ ನಮ್ಮ ಜೊತೆಯಲ್ಲಿದ್ದ ಕೃಷ್ಣ ಅರಸ್ 
ಮತ್ತು ನಮ್ಮ ಮೇಲಾಧಿಕಾರಿಯವರು ಸಹ ಸಹಿ ಹಾಕಿರುತ್ತಾರೆ. ಮಹಜರನ್ನು ನೋಡಿದರೆ ಗುರುತಿಸುತ್ತೇನೆ. ಸದರಿ 
ಮಹಜರ್‌ನ್ನು ನಿಶಾನೆ ಪಿ1 ಎಂದು ಸಾಕ್ಷಿ ಸಹಿಯನ್ನು ನಿಶಾನೆ ಪಿಎ ಎಂದು ಗುರುತಿಸಲಾಯಿತು. ನಂತರ ಟ್ರಾಕ್ಟರ್ ಹಾಗೂ 
ಕಗ್ಗಲಿ ಮರದ ಚೇಗುಗಳನ್ನು ತುಂಬಿದ್ದ ಗೋಣಿ ಚೀಲಗಳನ್ನು ಆರೋಪಿಗಳ ಸಮೇತ ನಮ್ಮ ವಲಯ ಕಛೇರಿಗೆ 
ತೆಗೆದುಕೊಂಡು ಹೋಗಿರುತ್ತೇವೆ. ನಂತರ ಅದೇ ದಿನದಂದು ಮೊಕದ್ದಮೆಯನ್ನು ನೊಂದಾಯಿಸಿ ಪ್ರಥಮ ವರ್ತಮಾನದ 
ವರದಿಯನ್ನು ಹಾಗೂ ಮಾಲು ಜಪ್ತಿ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೇನೆ. ಪ್ರಥಮ ವರ್ತಮಾನದ ವರದಿಯನ್ನು 
ನಿಶಾನೆ ಪಿ2 ಎಂದು ಸಾಕ್ಷಿ ಸಹಿಯನ್ನು ನಿಶಾನೆ ಪಿಡಿಎ ಎಂದು ಹಾಗೂ ಮಾಲು ಜಪ್ತಿ ವರದಿಯನ್ನು ನಿಶಾನೆ ಪಿ3 ಎಂದು 
ಹಾಗೂ ಸಾಕ್ಷಿ ಸಹಿಯನ್ನು ನಿಶಾನೆ ಪಿಡಿಎ ಎಂದು ಗುರುತಿಸಲಾಯಿತು. ನಂತರ ಪ್ರಥಮ ವರ್ತಮಾನದ ವರದಿ ಹಾಗೂ 
ಮಾಲು ಜಪ್ತಿ ವರದಿಯ ನಕಲುಗಳನ್ನು ಮಾಲು ಸಮೇತ ವಾಹನದೊಂದಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ಕಛೇರಿಗೆ 
ಹಾಜರ್‌ಪಡಿಸಿರುತ್ತೇನೆ. 

ಅರ್ಜಿದಾರರಾಗಲಿ ಅವರ ಪರವಾದ ವಕೀಲರಾಗಲೀ ಹಾಜರಾಗದೇ ಇರುವುದರಿಂದ ಪಾಟೀ ಸವಾಲು ಏನೂ 
ಇರುವುದಿಲ್ಲವೆಂದು ತೆಗೆದುಕೊಳ್ಳಲಾಯಿತು. 

ಪಿಡಬ್ಲ್ಯು -2ರಲ್ಲಿ ಕೃಷ್ಣ ಅರಸ್ ಸಾಕ್ಷಿ ನುಡಿಯುತ್ತಾ, ನನಗೆ ಹಲಗೂರು ಶಾಖೆಯ ವನಪಾಲಕರಾದ ಡಿ.ದೇವರಾಜು 
ಹಾಗೂ ಅರಣ್ಯ ರಕ್ಷಕರಾದ ಆದರ್ಶಗೌಡ ಮತ್ತು ಶಿವರಾಜುರವರು ಗೊತ್ತಿರುತ್ತಾರೆ. ಬಸವನಬೆಟ್ಟ ಮೀಸಲು 
ಅರಣ್ಯಪ್ರದೇಶದಿಂದ ಸುಮಾರು 4 ಕಿಮೀ ದೂರದಲ್ಲಿ ನಮ್ಮ ಗ್ರಾಮವಿರುತ್ತದೆ. ಬಸವನಬೆಟ್ಟ ಹಾಗೂ ತಾಳವಾಡಿ ಅರಣ್ಯ 
ಪ್ರದೇಶದಲ್ಲಿರುವ ಮರಗಳು ಕಡಿದು ಲೂಟಿಯಾಗುತ್ತಿರುವ ಬಗ್ಗೆ ಸರ್ಕಾರಕ್ಕೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು 
ದೂರನ್ನು ಸಲ್ಲಿಸಿರುತ್ತೇನೆ. ದಿನಾಂಕ: 25/ 05 /09ರಂದು ಬಸವನಬೆಟ್ಟ ಮೀಸಲು ಅರಣ್ಯದ ತಾಳವಾಡಿ ಗಸ್ತಿನ ಚುಜ್ಜಲಿ ಅರೇಕಟ್ಟೆ 
ಅರಣ್ಯಪ್ರದೇಶದಲ್ಲಿ ಮರಗಳನ್ನು ಕಡಿಯುತ್ತಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಉಪವಿಭಾಗದ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿಗಳವರ ಮತ್ತು ಅವರ ಸಿಬ್ಬಂದಿಯವರಾದ ವನಪಾಲಕ ಡಿ.ದೇವರಾಜು, ಅರಣ್ಯ ರಕ್ಷಕ ಆದರ್ಶಗೌಡ 


೩೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ- ೩ 
ಮತ್ತು ಶಿವರಾಜು ರವರ ಜೊತೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾನೂ ಸಹ ಹೋಗಿದ್ದೆನು. ಅರಣ್ಯ ಪ್ರದೇಶದಲ್ಲಿ ಗಸ್ತು ಮಾಡಿ 
ಪರಿಶೀಲಿಸುತ್ತಿದ್ದಾಗ ತಾಳವಾಡಿ ಗಸ್ತಿನ ಚುಜ್ಜಲಿ ಅರೆಕಟ್ಟೆ ಅರಣ್ಯ ಪ್ರದೇಶದ ಕಡೆ ಯಾವುದೋ ವಾಹನದ ಶಬ್ದ ಕೇಳಿಬಂದಾಗ 
ನಾವುಗಳು ಸದರಿ ಪ್ರದೇಶದ ಹತ್ತಿರ ಹೋಗಿ ನೋಡಲಾಗಿ ಟ್ರ್ಯಾಕ್ಟರ್‌ಗೆ ಗೋಣಿಚೀಲಗಳಲ್ಲಿ ಏನೋ ತುಂಬಿ ಸಾಗಾಣಿಕೆ 
ಮಾಡುತ್ತಿರುವುದು ಕಂಡುಬಂದಾಗ ಟ್ರಾಕ್ಟರನ್ನು ತಡೆದು ನಿಲ್ಲಿಸಿ ಸ್ಥಳದಲ್ಲಿದ್ದ ಐದು ಜನ ಆಸಾಮಿಗಳನ್ನು ವಿಚಾರಣೆ ಮಾಡಲಾಗಿ 
ಸದರಿ ಚೀಲಗಳಲ್ಲಿ ಕಗ್ಗಲಿ ಒಣ ಮರಗಳನ್ನು ಕಡಿದು ಅದರ ಚೇರಿನ ಭಾಗವನ್ನು ಸಂಗ್ರಹಿಸಿ ಮೂಟೆಗಳಲ್ಲಿ ತುಂಬಿ 
ಸಾಗಿಸುತ್ತಿದ್ದುದು ಕಂಡುಬಂದಿತು. ಟ್ರಾಕ್ಟರ್ ನಂಬರ್ ಪರಿಶೀಲಿಸಲಾಗಿ ಅದು ಕೆ. ಎ.11 - ಟಿ -3722 ಮತ್ತು ಟ್ರಾಲಿ 
ಸಂಖ್ಯೆ:ಕೆ.ಎ.11 - ಟಿ- 3723 ಆಗಿದ್ದು ಸ್ಥಳದಲ್ಲಿದ್ದ ವ್ಯಕ್ತಿಗಳನ್ನು ವಿಚಾರಿಸಿದಾಗ ಒಂದನೇ ಅರೋಪಿಯ ಹೆಸರು ವೆಂಕಟನಾಯ್ಕ 
ಬಿನ್ ದಾಸಾನಾಯ್ಕ ವಾಹನದ ಚಾಲಕ ಹೊಸದೊಡ್ಡಿ ಗ್ರಾಮ ಹಾಗೂ ಎರಡನೇ ಆರೋಪಿಯ ಹೆಸರು ನಾಗನಾಯ್ಕ ಬಿನ್ 
ಮಾದಿನಾಯ್ಕ ಹೊಸದೊಡ್ಡಿ ಗ್ರಾಮ ಮೂರನೇ ಆರೋಪಿಯ ಹೆಸರು ಲಕ್ಷಿನಾಯ್ಕ ಬಿನ್ ಸೇವಿನಾಯ್ಕ ಹೊಸದೊಡ್ಡಿ 
ಗ್ರಾಮ ನಾಲ್ಕನೇ ಆರೋಪಿಯ ಹೆಸರು ಮಾಯಣ್ಣ ಬಿನ್ ರಾಮೇಗೌಡ ಮಾಸ್ತರದೊಡ್ಡಿಗ್ರಾಮ ಐದನೇ ಆರೋಪಿಯ ಹೆಸರು 
ಚಿಕ್ಕಮಾದಯ್ಯ ಬಿನ್ ಪುಟ್ಟಮಾದಯ್ಯ ಸೋಲಿಗರ ದೊಡ್ಡಿ ಗ್ರಾಮದವರೆಂದು ತಿಳಿದುಬಂದಿತು. ಸದರಿ ಆರೋಪಿಗಳನ್ನು ಅರಣ್ಯ 
ಪ್ರದೇಶದಲ್ಲಿ ಮರಗಳನ್ನು ಕಡಿದು ಕಾರಣವೇನು ಎಂದು ಕೇಳಿದಾಗ ಕೊಳ್ಳೇಗಾಲದ ಬಾಬು ಎಂಬುವವರು ಕಗ್ಗಲಿ ಮರದ 
ಚೇಗಿನ ಭಾಗವನ್ನು ಸಂಗ್ರಹಿಸುವಂತೆ ನಮಗೆ ಹೇಳಿದ್ದರು ಎಂದು ತಿಳಿಸಿರುತ್ತಾರೆ. ನಂತರ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿಗಳವರ ಆದೇಶದ ಮೇರೆಗೆ ವನಪಾಲಕರಾದ ಡಿ.ದೇವರಾಜುರವರು ಸ್ಥಳದಲ್ಲಿ ಮಹಜರ್ ಬರೆದಿರುತ್ತಾರೆ ಆ 
ಮಹಜರ್ ನಾನು ಸಹಿ ಮಾಡಿರುತ್ತೇನೆ. ಮಹಜರನ್ನು ಈಗಾಗಲೇ ನಿಶಾನೆ ಪಿ1 ಎಂದು ಗುರುತಿಸಲಾಗಿದ್ದು ಸಾಕ್ಷಿ ಸಹಿಯನ್ನು 
ನಿಶಾನೆ 1ಬಿ ಎಂದು ಗುರುತಿಸಲಾಯಿತು. ಸ್ಥಳದಲ್ಲಿದ್ದ ಆರೋಪಿಗಳನ್ನು ವಿಚಾರಿಸಲಾಗಿ ಅರಣ್ಯ ಪ್ರದೇಶದಲ್ಲಿ ಕಗ್ಗಲಿ ಮರಗಳನ್ನು 
ಕಡಿಯಲು ಯಾವುದೇ ಪರವಾನಗೆ ಪಡೆಯದೇ ಇರುವುದು ತಿಳಿದುಬಂದಿರುತ್ತದೆ. ನಂತರ ಸ್ಥಳದಲ್ಲಿ ದೊರೆತ ಟ್ರಾಕ್ಟರ್ ಮತ್ತು 
ಕಗ್ಗಲಿ ಮರದ ತುಂಡುಗಳನ್ನು ತುಂಬಿದ್ದ ಚೀಲಗಳನ್ನು ಆರೋಪಿಗಳ ಸಮೇತ ಅರಣ್ಯ ಇಲಾಖೆಯ ಕಛೇರಿಗೆ ತೆಗೆದುಕೊಂಡು 
ಹೋಗಿರುತ್ತಾರೆ. 
5 . ಪರಿಶೀಲನೆ: 

ಫಿಲ್ಯಾದಿದಾರರು ಸಲ್ಲಿಸಲಾದ ದಾಖಲಾತಿಗಳು, ಪ್ರಾಸಿಕ್ಯೂಷನ್ ಪರ ಪಿಡಬ್ಲ್ಯು -1 ಮತ್ತು ಪಿಡಬ್ಲ್ಯು -2ರ ಸಾಕ್ಷಿ 
ಹೇಳಿಕೆಯನ್ನು ಪರಿಶೀಲಿಸಿದೆ. ದಿನಾಂಕ:25 / 05 /09ರಂದು ಮಳವಳ್ಳಿ ವಲಯ ಬಸವನಬೆಟ್ಟ ಮೀಸಲು ಅರಣ್ಯ ಪ್ರದೇಶದ 
ತಾಳವಾಡಿ ಗಸ್ತಿನ ಚುಜ್ಜಲಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಗ್ಗಲಿ ಮರಗಳ ಚೇರಿನ ಭಾಗವನ್ನು ಕತ್ತರಿಸಿ ಟ್ರಾಕ್ಟರ್ ಕೆ.ಎ -II/ ಟಿ-3722 , 
3723ರಲ್ಲಿ ಅಕ್ರಮವಾಗಿ ಸಾಗಿಸುತ್ತಿರುವುದರ ಬಗ್ಗೆ ಸಾಕ್ಷಿ ನುಡಿಯುತ್ತಾ 27 ಗೋಣಿ ಚೀಲಗಳಲ್ಲಿ ತುಂಬಿದ್ದ ಕಗ್ಗಲಿ ಮರದ 
ಚೇಗಿನ ತುಂಡುಗಳನ್ನು ಗುರುತಿಸಿದ್ದು, ದಾಖಲಾತಿಗಳನ್ನು ನಿಶಾನೆ ಪಿ -1 ರಿಂದ ನಿಶಾನೆ ಪಿ -3ರಲ್ಲಿ ಗುರುತಿಸಿ ಅರಣ್ಯ ಅಪರಾಧ 
ಪ್ರಕರಣದಲ್ಲಿ ಟ್ರಾಕ್ಟರ್ ವಾಹನವು ಭಾಗಿಯಾಗಿರುವುದರ ಬಗ್ಗೆ ದೃಢಪಡಿಸಿರುತ್ತಾರೆ. 

ಅರ್ಜಿದಾರರು ತಮ್ಮ ವಕೀಲರ ಮೂಲಕ ವಾಹನವನ್ನು ಮಧ್ಯಕಾಲೀನ ವಶಕ್ಕೆ ಬಿಡುಗಡೆ ಕೋರಿ ಅರ್ಜಿ ಸಲ್ಲಿಸಿದ್ದು, 
ನಂತರದ ಕಲಾಪಗಳಲ್ಲಿ ಭಾಗಿಯಾಗದೇ ತಟಸ್ಥವಾಗಿರುವುದು ಅರಣ್ಯ ಅಪರಾಧ ಪ್ರಕರಣದಲ್ಲಿ ವಾಹನವು 
ಭಾಗಿಯಾಗಿರುವುದಕ್ಕೆ ಪುಷ್ಠಿಕರಿಸುತ್ತದೆ. 

ಸಾಕ್ಷಿದಾರರ ಹೇಳಿಕೆ, ಫಿಲ್ಯಾಧಿದಾರರ ದಾಖಲಾತಿಗಳು, ಅರ್ಜಿದಾರರ ನಿರಾಸಕ್ತಿಗಳನ್ನು ತುಲನಾತ್ಮಕವಾಗಿ 
ಪರಿಶೀಲಿಸಿರುತ್ತೇನೆ ಇದರಿಂದ ಕಂಡುಬರುವ ಅಂಶಗಳೆಂದರೇ , 
1) ಫಿಲ್ಯಾಧಿದಾರರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಟ್ರಾಕ್ಟರ್ ಕೆ.ಎ - 11 / ಟಿ - 3722, 3723 ಭಾಗಿಯಾಗಿರುವುದರ ಬಗ್ಗೆ 

ಸಾಬೀತು ಪಡಿಸಿದ್ದಾರೆಯೇ ? 
2) ಅರ್ಜಿದಾರರು ವಾಹನ ಟ್ರಾಕ್ಟರ್ ಕೆ. ಎ - 11/ ಟಿ -3722 , 3723 ತಮ್ಮ ಅರಿವಿಗೆ ಬಾರದೇ ಅಪರಾಧ ಪ್ರಕರಣದಲ್ಲಿ 

ಭಾಗಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆಯೇ ? 
3) ಈ ಅಪರಾಧ ಪ್ರಕರಣದ ಬಗ್ಗೆ ಕೈಗೊಂಡ ತೀರ್ಮಾನ ಏನು ? 


ಎಲ್ಲಾ ಗುಣಾತ್ಮಕ ಸಾಕ್ಷಿ ಹೇಳಿಕೆ ಹಾಗೂ ದಾಖಲಾತಿಗಳ ಪರಿಶೀಲನೆಯಿಂದ ಮೇಲ್ಕಂಡ ಅಂಶಗಳಿಗೆ ಈ ಕೆಳಕಂಡಂತೆ 
ನಿರ್ಣಯಿಸಿರುತ್ತೇನೆ. 


೩೩.೫೫ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 
1. ಸಕರಾತ್ಮಕ 
2. ನಕರಾತ್ಮಕ 
_ 3, ಆದೇಶ, ಏನು? 

ಮೇಲ್ಕಂಡ ಎಲ್ಲಾ ಅಂಶಗಳ ಪರಿಶೀಲನಾತ್ಮಕ ನಿರ್ಣಯದಂತೆ ಅರಣ್ಯ ಅಪರಾಧ ಪ್ರಕರಣದ ಸಮನ್ವಯಕ್ಕೆ 
ಸಂಬಂಧಿಸಿದಂತೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಐಎಲ್‌ಆರ್‌ 1985 /KRNT/2571ರ ರಮೇಶ್.ಎನ್.ಧೀಕ್ಷಿತ್ 
ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕರಣದಲ್ಲಿ “ ಮಾಲೀಕರುಗಳು ತಾವು ಅಥವಾ ತಮ್ಮ ಏಜೆಂಟರುಗಳು ಮತ್ತು 
ವಾಹನದ ಮೇಲ್ವಿಚಾರಣೆ ನೋಡಿಕೊಳ್ಳುವ ಎಲ್ಲಾ ವ್ಯಕ್ತಿಗಳು ಅಪರಾಧದಲ್ಲಿ ಭಾಗಿಗಳಾಗಿಲ್ಲ ಎಂದು ರುಜುವಾತುಪಡಿಸುವ 
ಜವಾಬ್ದಾರಿ ಅವರ ಮೇಲಿರುತ್ತದೆ. ಮತ್ತು ಮಾಲೀಕರು ತೆಗೆದುಕೊಂಡ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ಖಾತರಿಪಡಿಸಿ, 
ನ್ಯಾಯಾಲಯಕ್ಕೆ ತಿಳಿದುಹೇಳಬೇಕಾಗುತ್ತದೆ ” ಎಂದಿರುತ್ತದೆ. 

* 1) ಫಿಲ್ಯಾಧಿದಾರರ ದಾಖಲಾತಿ ಹಾಗೂ ಸಾಕ್ಷಿದಾರರ ಹೇಳಿಕೆಗಳು ಸಕರಾತ್ಮಕವಾಗಿದ್ದು ವಾಹನವು ಅರಣ್ಯ ಅಪರಾಧ 
ಪ್ರಕರಣದಲ್ಲಿ ಭಾಗಿಯಾಗಿರುವುದು ದೃಢಪಟ್ಟಿರುತ್ತದೆ. 2) ಅರ್ಜಿದಾರರು ಹಾಗೂ ಅವರ ಪರ ವಕೀಲರುಗಳು 
ಗೈರುಹಾಜರಿಯು ಅರಣ್ಯ ಅಪರಾಧ ಪ್ರಕರಣದಲ್ಲಿ ವಾಹನ ಟ್ರಾಕ್ಟರ್ ಭಾಗಿಯಾಗಿದೆ ಎಂದು ದೃಢಪಟ್ಟಿರುವುದಕ್ಕೆ 
ಖಾತರಿಯಾಗಿದ್ದು ನಕರಾತ್ಮಕವಾಗಿರುತ್ತದೆ. ಆದ್ದರಿಂದ ಈ ಎಲ್ಲಾ ಅಂಶಗಳನ್ನು ಗುಣಾತ್ಮಕವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿರುತ್ತೇನೆ. 

“ ಆದೇಶ” 
ಕೆ.ಹೆಚ್. ವಿನಯ್‌ಕುಮಾರ್ ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಮಂಡ್ಯ ವಿಭಾಗ, ಮಂಡ್ಯ ಆದ ನಾನು ಅರಣ್ಯ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವ ಟ್ರಾಕ್ಟರ್ ಕೆ.ಎ - 11 / ಟಿ- 3722 , ಮತ್ತು 
ಟ್ರೈಲರ್ ಕೆ.ಎ - 11 / ಟಿ- 3723ನ್ನು ಮತ್ತು ಪ್ರಕರಣದಲ್ಲಿ ಜಪ್ತಿಯಾದ 27 ಮೂಟೆ ಪರಿವರ್ತನೆಯಾದ ಕಗ್ಗಲಿ ತುಂಡುಗಳನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಮಾಡಿರುತ್ತೇನೆ. ಇಂದಿನಿಂದ 30 ದಿನಗಳ ಕಾಲ ಸದರಿ ಆದೇಶದ ವಿರುದ್ದ 
ಮೇಲ್ಮನವಿ ಸಲ್ಲಿಸಲು ಕಾಲಾವಕಾಶವಿದ್ದು, ನಂತರದಲ್ಲಿ ಈ ಆದೇಶವು ಜಾರಿಗೆ ಬರುತ್ತದೆ. 

ಈ ಆದೇಶವನ್ನು ಇಂದು ದಿನಾಂಕ :21 /05 /2010ರಂದು ತೆರೆದ ನ್ಯಾಯಾಲಯದಲ್ಲಿ ನನ್ನ ಸಹಿಯೊಂದಿಗೆ 
ಉದ್ಯೋಷಿಸಿರುತ್ತೇನೆ. 

ಅಧಿಕಾರಿಯುತ ಅಧಿಕಾರಿ ಹಾಗೂ , 
ಪಿ .ಆರ್. 1115 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಮಂಡ್ಯ ವಿಭಾಗ, ಮಂಡ್ಯ. 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ 

ಮಂಡ್ಯ ವಿಭಾಗ, ಮಂಡ್ಯ 
ಅರಣ್ಯ ಮೊಕದ್ದಮೆ ಸಂಖ್ಯೆ:01/06 - 07 , ದಿನಾಂಕ:16ನೇ ಏಪ್ರಿಲ್ , 2010 
ಉಪಸ್ಥಿತಿ: ಕೆ. ಹೆಚ್.ವಿನಯ್‌ಕುಮಾರ್, ಭಾ . ಅ.ಸೇ ,, ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಮಂಡ್ಯ ವಿಭಾಗ, ಮಂಡ್ಯ . 
ಫಿಲ್ಯಾಧಿದಾರರು 

ವಿರುದ್ದ 

ವಾಹನ ಮಾಲೀಕರು 
ಟಿ . ಡಿ .ರಾಜು ,, 

ಮೋಹನ್ ಬಿನ್ ವಾಸ್ 
ಆರಕ್ಷಕ ಉಪ ನಿರೀಕ್ಷಕರು, 

ಮಂಚೇಗೌಡನಹಳ್ಳಿ, ಗುಲ್ಬನ್ ಪೇಟೆ 
ಬೆಳ್ಳೂರು ಆರಕ್ಷಕ ಠಾಣೆ, ಬೆಳ್ಳೂರು ನಾಗಮಂಗಲ. ಚಿಕ್ಕಮಗಳೂರು. 
ಫಿಲ್ಯಾಧಿದಾರರ ಪರ ವಕೀಲರು 

ಅರ್ಜಿದಾರರ ಪರ ವಕೀಲರು 

ಹಾಜರಾಗಿರುವುದಿಲ್ಲ. 
ಸಹಾಯಕ ಸರ್ಕಾರಿ ಅಭಿಯೋಜಕ ನಿರ್ದೇಶಕರು, 


ಶಿವಣ್ಣ, 


ಮಂಡ್ಯ . 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ ಸರ್ಕಾರಕ್ಕೆ ಮುಟ್ಟುಗೋಲು ಪ್ರಕರಣ 


೩೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
1. ಪ್ರಕರಣದ ಹಿನ್ನಲೆ: 

ನಾಗಮಂಗಲ ತಾಲ್ಲೂಕು, ಬೆಳ್ಳೂರು ಆರಕ್ಷಕ ಠಾಣೆ ಸರಹದ್ದಿನ ಬೆಳ್ಳೂರು ಕ್ರಾಸ್ ಬಳಿಯ ವೀರವೈಷ್ಣವಿ ನದಿ 
ಸೇತುವೆ ಬಳಿ ದಿನಾಂಕ:14 /05 /06ರಂದು ಟಾಟಾ - 407 ಟೆಂಪೋ ಕೆ. ಎ -15 /1200ರ ವಾಹನದಲ್ಲಿ ಅಕ್ರಮವಾಗಿ 20 ತೇಗ, 9 
ನಂದಿ , 6 ಹೊನ್ನೆ ದಿಮ್ಮಿಗಳನ್ನು ಸಾಗಿಸುತ್ತಿದ್ದಾಗ ಬೆಳ್ಳೂರು ಆರಕ್ಷಕರು ಪತ್ತೆ ಹಚ್ಚಿ ಠಾಣಾ ಮೊಕದ್ದಮೆ ಸಂಖ್ಯೆ: 71 / 06ರಲ್ಲಿ 
ಐಪಿಸಿ ಕಲಂ 379ರ ಮೇರೆಗೆ ಅರಣ್ಯ ಅಪರಾಧ ಪ್ರಕರಣವನ್ನು ದಾಖಲಿಸಿಕೊಂಡು ನಾಗಮಂಗಲ ನ್ಯಾಯಾಲಯದಲ್ಲಿ 
ಫಿಲ್ಯಾಧಿ ಸಲ್ಲಿಸಿ ಸ್ವತ್ತುಗಳಾದ ವಾಹನ ಟಾಟಾ - 407 ಟೆಂಪೋ ಕೆ.ಎ - 15 /1200 ಹಾಗೂ ಮರದ ದಿಮ್ಮಿಗಳನ್ನು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಈ ನ್ಯಾಯಾಲಯಕ್ಕೆ 
ದಿನಾಂಕ: 24 /06/ 06 ರಂದು ಒಪ್ಪಿಸಿರುತ್ತಾರೆ. ಈ ಕಛೇರಿಯಲ್ಲಿ ಅರಣ್ಯ ಮೊಕದ್ದಮೆ ಸಂಖ್ಯೆ:1/2006 - 07ರಲ್ಲಿ 
ನೊಂದಾಯಿತಗೊಂಡಿರುತ್ತದೆ. ಚಿಕ್ಕಮಗಳೂರು ಪ್ರಾದೇಶಿಕ ಅಧಿಕಾರಿಯವರು ನೀಡಿದ ಬಿ.ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಪತ್ರದಲ್ಲಿನ 
ಮಾಹಿತಿಯ ಮೇರೆಗೆ ವಾಹನ ಮಾಲೀಕರ ವಿಳಾಸ ಪತ್ತೆ ಹಚ್ಚಿ ಮಾಲೀಕರಾಗಿ ತಿಳಿದುಬಂದ ಮೋಹನ್ ಬಿನ್ ವಾಸು, 
ಮಂಚೇಗೌಡನಹಳ್ಳಿ, ಗುಲ್ಬನ್ ಪೇಟೆ ಅಂಚೆ, ಚಿಕ್ಕಮಗಳೂರು ಇವರಿಗೆ ನೊಂದಾಯಿತ ಅಂಚೆ ಮೂಲಕ ನೋಟೀಸ್ 
ಕಳುಹಿಸಲಾಗಿದ್ದು, ಸದರಿ ನೋಟೀಸ್‌ಗಳು ತಿರಸ್ಕೃತವಾಗಿ ವಾಪಸ್ ಬಂದಿರುತ್ತವೆ . 

ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 62ರ ಮೇರೆಗೆ ವಶಪಡಿಸಿಕೊಂಡಿರುವ ಸ್ವತ್ತುಗಳು ಅಕ್ರಮ ಸಾಗಾಣಿಕೆಗೆ 
ಸೇರಿರುವುದರಿಂದ ಸೆಕ್ಷನ್ 71ಎ ಮೇರೆಗೆ ಏಕೆ ಕ್ರಮಕೈಗೊಳ್ಳಬಾರದು ಎಂಬ ವಿಚಾರದಲ್ಲಿ ಪುನಃ ನೋಟೀಸ್ ಜಾರಿ ಮಾಡಿ 
ಷರತ್ತಿನೊಂದಿಗೆ ದಿನಪತ್ರಿಕೆಯಲ್ಲಿ ಹಾಗೂ ಕರ್ನಾಟಕ ಗೆಜೆಟ್‌ನಲ್ಲಿ ಪ್ರಕಟಣೆ ಹೊರಡಿಸಲು ದಿನಾಂಕ:26/06 /09 
ಕೋರಲಾಗಿತ್ತು. ಇದರಂತೆ ದಿನಾಂಕ:02 /07/ 09ರ ಕರ್ನಾಟಕ ಗೆಜೆಟ್ ಭಾಗ 6ಎ ಪುಟಸಂಖ್ಯೆ 1666ರಲ್ಲಿ 
ಪ್ರಕಟಣೆಗೊಂಡಿರುತ್ತದೆ. ಆದರೂ ಮಾಲೀಕರಾಗಲೀ , ಬೇರೆ ಸಂಬಂಧಿಸಿದ ಯಾರೇ ಆಗಲಿ ವಾಹನ ಬಗ್ಗೆ ತಮ್ಮ ಯಾವುದೇ 
ಅರ್ಜಿ ಸಲ್ಲಿಸಿರುವುದಿಲ್ಲ. 

ಆರಕ್ಷಕ ಠಾಣಾಧಿಕಾರಿಗಳವರ ವಿಚಾರಣೆ ಮೇರೆಗೆ ವಾಹನ ಮಾಲೀಕರು ಬೇರೊಂದು ಅಪರಾಧ ಪ್ರಕರಣದಲ್ಲಿ 
ಬಂಧನದಲ್ಲಿರುವುದಾಗಿ ತಿಳಿದುಬಂದಿದ್ದು, ವಿಚಾರಣೆ ಕೈಗೆತ್ತಿಕೊಳ್ಳಲಾಯಿತು. 
ವಿಚಾರಣೆ: 

ದಿನಾಂಕ:19/ 06 /09ರಿಂದ ಇದುವರೆವಿಗೂ ವಿವಿಧ ಹಂತಗಳಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ಫಿಲ್ಯಾಧಿದಾರರ 
ಪರ ಸಹಾಯಕ ಅಭಿಯೋಜಕ ನಿರ್ದೇಶಕರು ಫಿಲ್ಯಾಧಿದಾರ ಸಾಕ್ಷಿ ಹೇಳಿಕೆಯನ್ನು ನಡೆಸಿಕೊಟ್ಟಿರುತ್ತಾರೆ. ಫಿಲ್ಯಾಧಿದಾರರಾದ 
ಪಿಡಬ್ದು - 1ರಲ್ಲಿ ಸಾಕ್ಷಿ ನುಡಿಯುತ್ತಾ ನಾನು ದಿನಾಂಕ:19/05/ 05 ರಿಂದ 17 /03/07ರವರೆಗೆ ಬೆಳ್ಳೂರು ಪೋಲಿಸ್ ಠಾಣೆಯಲ್ಲಿ 
ಆರಕ್ಷಕ ಉಪ ನಿರೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿರುತ್ತೇನೆ. ದಿನಾಂಕ :14/ 05 / 06 ರಂದು ಬೆಳ್ಳೂರು ಕ್ರಾಸ್ ಹತ್ತಿರ ಇರುವ 
ಶ್ರೀ ವೀರ ವೈಷ್ಣವಿ ಸೇತುವೆ ಬಳಿ ಒಂದು ಟಾಟಾ - 407 ವಾಹನ ನಿಂತಿದುದು ತಿಳಿದುಬಂದ 
ಪರಿಶೀಲಿಸಲಾಗಿ ಆ ವಾಹನದ ಸಂಖ್ಯೆ:ಕೆ. ಎ.150200 ವಾಹನವಾಗಿದ್ದು ಸದರಿ ವಾಹನದಲ್ಲಿ ವಿವಿಧ ಅಳತೆಯ 35 ಮರದ 
ತುಂಡುಗಳಿದ್ದುದು ಕಂಡುಬಂದಿತು ಅದರ ಜೊತೆಯಲ್ಲಿ 9 ಗೋಣಿ ಚೀಲಗಳಲ್ಲಿ ಸುಂಟಿ ತುಂಬಿದುದು ಕಂಡುಬಂದಿತು. 
ಸ್ಥಳದಲ್ಲಿ ಪರಿಶೀಲಿಸಲಾಗಿ ವಾಹನಕ್ಕೆ ಮತ್ತು ವಾಹನದಲ್ಲಿದ್ದ ಮರದ ತುಂಡುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ 
ವಾರಸುದಾರರು ಸ್ಥಳದಲ್ಲಿ ಇಲ್ಲದಿದುದು ತಿಳಿದುಬಂದಾಗ ವಾಹನದಲ್ಲಿದ್ದ ಮರದ ತುಂಡುಗಳು ಹಾಗೂ ಸುಂಟಿ ತುಂಬಿದ್ದ 
ಚೀಲಗಳನ್ನು ಸ್ಥಳದಲ್ಲಿ ಇದ್ದ ಸಿಬ್ಬಂದಿಯವರು ಹಾಗೂ ಪಂಚರಾದ ರಮೇಶ್ ಮತ್ತು ಎನ್.ಎಲ್.ರಂಗಪ್ಪರವರ ಸಮಕ್ಷಮ 
ಮಹಜರ್ ಬರೆದು ಅಮಾನತ್ತುಪಡಿಸಿಕೊಂಡಿರುತ್ತೇನೆ. ಸ್ಥಳದಲ್ಲಿ ಬರೆದ ಮಹಜರ್ ನಿಶಾನೆ ಪಿ -1 ಎಂದು ಹಾಗೂ ಸಾಕ್ಷಿ 
ಸಹಿಯನ್ನು ನಿಶಾನೆ ಪಿಎ ಎಂದು ಗುರುತಿಸಲಾಯಿತು. ನಂತರ ಠಾಣೆಗೆ ಬಂದು ಸಿಮಿಸ್ 62 / 2006ರಲ್ಲಿ ಮೊಕದ್ದಮೆಯನ್ನು 
ದಾಖಲು ಮಾಡಿಕೊಂಡು ವಶಪಡಿಸಿಕೊಂಡಿರುವ ಮಾಲುಗಳನ್ನು ಮಾಲುಪಟ್ಟಿ ಸಂಖ್ಯೆ:44/ 2006ರಲ್ಲಿ ನಮೂದಿಸಿ, 
ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿರುತ್ತೇನೆ. ಸಿಮಿಸ್‌ನ ನೊಂದಾಯಿತ ಸಂಖ್ಯೆ: 62 /2006 ದಾಖಲೆಯನ್ನು ನಿಶಾನೆ ಪಿ - 2 ಎಂದು 
ಹಾಗೂ ಸಾಕ್ಷಿ ಸಹಿಯನ್ನು ನಿಶಾನೆ ಪಿ - 2ಎ ಎಂದು ಗುರುತಿಸಲಾಯಿತು. ಮಾಲು ಫಾರಂ ಸಂಖ್ಯೆ:44/2006 ದಾಖಲೆಯನ್ನು 
ನಿಶಾನೆ ಪಿ - 3 ಎಂದು ಸಾಕ್ಷಿ ಸಹಿಯನ್ನು ನಿಶಾನೆ ಪಿ - 3ಎ ಎಂದು ಗುರುತಿಸಲಾಯಿತು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩.೩೫೭ 
ನಂತರ ವಲಯ ಅರಣ್ಯಾಧಿಕಾರಿ, ನಾಗಮಂಗಲರವರಿಗೆ ದಿನಾಂಕ:16 /05 /2006ರಂದು ಅಮಾನತ್ತುಪಡಿಸಿರುವ 
ಮರದ ತುಂಡುಗಳ ಹಾಗೂ ಸುಂಟಿಗಳನ್ನು ಪರಿಶೀಲಿಸಿ ಮರಗಳನ್ನು ಗುರುತಿಸಿ ಹಾಗೂ ಮೌಲ್ಯವನ್ನು 
ನಿರ್ಧರಿಸಿಕೊಡಬೇಕೆಂದು ವರದಿ ನೀಡಬೇಕೆಂದು ಮನವಿ ಸಲ್ಲಿಸಿರುತ್ತೇನೆ. ಸದರಿ ಮನವಿ ಪತ್ರವನ್ನು ನಿಶಾನೆ ಪಿ - 4 ಎಂದು 
ಸಾಕ್ಷಿ ಸಹಿಯನ್ನು ನಿಶಾನೆ ಪಿ - 4ಎ ಎಂದು ಗುರುತಿಸಲಾಯಿತು. ಅದೇ ದಿನದಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ 
ವಾಹನದ ಮಾಲೀಕರ ಬಗ್ಗೆ ಮಾಹಿತಿ ನೀಡಬೇಕೆಂದು ಕೇಳಿಕೊಂಡಿರುತ್ತೇನೆ. ದಿನಾಂಕ:23 /06/2006ರಂದು ವಲಯ 
ಅರಣ್ಯಾಧಿಕಾರಿಯವರಿಂದ ಮೌಲ್ಯ ನಿರ್ಧರಿಸಿದ ಬಗ್ಗೆ ಒಂದು ಪತ್ರ ಬಂದಿರುತ್ತದೆ. ಸದರಿ ಪತ್ರವನ್ನು ನಿಶಾನೆ ಪಿ - 5 ಎಂದು 
ಅದರಲ್ಲಿರುವ ಸಾಕ್ಷಿ ಸಹಿಯನ್ನು ನಿಶಾನೆ ಪಿ -5ಎ ಎಂದು ಗುರುತಿಸಲಾಯಿತು. ನಿಶಾನೆ ಪಿ -5ರಲ್ಲಿರುವ ವಿಚಾರಗಳನ್ನು 
ಪರಿಶೀಲಿಸಲಾಗಿ ಅಮಾನತ್ತುಪಡಿಸಲಾಗಿರುವ ಮರದ ತುಂಡುಗಳಲ್ಲಿ 21 ತೇಗದ ತುಂಡು, 8 ನಂದಿ ತುಂಡುಗಳು ಮತ್ತು 6 
ಹೊನ್ನೆ ಮರದ ತುಂಡುಗಳಾಗಿರುತ್ತವೆ ಎಂದು ತಿಳಿದುಬಂದಿರುತ್ತದೆ. ಇದರ ಮೇರೆಗೆ ದಿನಾಂಕ:23/ 06 /2006 ರಂದು ನನ್ನ 
ಸ್ವಂತ ವರದಿಯ ಆಧಾರದ ಮೇಲೆ ಅಪರಾಧ ಸಂಖ್ಯೆ:71/2006ರಲ್ಲಿ ಮೊಕದ್ದಮೆಯನ್ನು ನೊಂದಾಯಿಸಿ ಘನ 
ನ್ಯಾಯಾಲಯಕ್ಕೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಗೆ ಸಲ್ಲಿಸಿರುತ್ತೇನೆ. ಪ್ರಥಮ ವರ್ತಮಾನದ ವರದಿಯನ್ನು 
ನಿಶಾನೆ ಪಿ - 6 ಎಂದು ಅದರಲ್ಲಿರುವ ಸಾಕ್ಷಿ ಸಹಿಯನ್ನು ನಿಶಾನೆ ಪಿ - 6ಎ ಎಂದು ಗುರುತಿಸಲಾಯಿತು. ಪ್ರಥಮ ವರ್ತಮಾನ 
ವರದಿಯ ಜೊತೆಯಲ್ಲಿ ವಲಯ ಅರಣ್ಯಾಧಿಕಾರಿಗಳು ನೀಡಿರುವ ವರದಿಯನ್ನು ಸಹ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೇನೆ. 
ದಿನಾಂಕ:26/ 06 /2006ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ವಾಹನದ ಬಿ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ 
ಪಡೆದುಕೊಂಡಿರುತ್ತೇನೆ. ಸದರಿ ದಾಖಲೆಯನ್ನು ನಿಶಾನೆ ಪಿ - 7ಎಂದು ಸಾಕ್ಷಿ ಸಹಿಯನ್ನು ಪಿ - 7ಎ ಎಂದು ಗುರುತಿಸಲಾಯಿತು. 
ನಿಶಾನೆ ಪಿ - 7ರಲ್ಲಿರುವ ಮಾಹಿತಿ ಪ್ರಕಾರ ವಾಹನದ ಮಾಲೀಕರು ಮೋಹನ ಬಿನ್ ವಾಸು, ಮಾಚೇಗೌಡನಹಳ್ಳಿ, ಗುಳ್ಳನಪೇಟೆ, 
ಚಿಕ್ಕಮಗಳೂರು ಜಿಲ್ಲೆ ಎಂದು ತಿಳಿದುಬಂದಿರುತ್ತದೆ. ಮೊಕದ್ದಮೆಗೆ ಸಂಬಂಧಪಟ್ಟಂತೆ ವಾಹನದ ಮಾಲೀಕರಾದ 
ಮೋಹನ್‌ರನ್ನು ಆರೋಪಿಯನ್ನಾಗಿ ಪರಿಗಣಿಸಿ ಆತನನ್ನು ಪತ್ತೆ ಹಚ್ಚಲು ಸಿಬ್ಬಂದಿಯನ್ನು ನೇಮಿಸಲಾಗಿತ್ತು. ನಮ್ಮ ಸಿಬ್ಬಂದಿಗಳು 
ನೀಡಿದ ವರದಿಯ ಪ್ರಕಾರ ಸದರಿ ಆರೋಪಿಯು ಆಲದೂರು ಪೋಲಿಸ್ ಠಾಣೆಯ ಸಿ. ಸಿ. ನಂ :3628/93ರ ಪ್ರಕರಣದಲ್ಲಿ 
ನ್ಯಾಯಾಂಗ ಬಂಧನದಲ್ಲಿರುವುದು ತಿಳಿದುಬಂದಿತು. 

ದಿನಾಂಕ :17 / 03 /2007ರಂದು ನನಗೆ ವರ್ಗಾವಣೆಯಾದುದರಿಂದ ಮೊಕದ್ದಮೆ ಕಡತವನ್ನು ಪಿಎಸ 
ವಹಿಸಿಕೊಂಡಿರುತ್ತಾರೆ. 

ವಾಹನದ ಮಾಲೀಕರು ಹಾಜರಾಗದೇ ಇರುವುದರಿಂದ ಪಾಟೀಸವಾಲು ಇಲ್ಲವೆಂದು ತೆಗೆದುಕೊಳ್ಳಲಾಯಿತು. 
ಪರಿಶೀಲನೆ: 

* ಫಿಲ್ಯಾಧಿದಾರರು ಅಪರಾಧ ಪ್ರಕರಣದಲ್ಲಿ ಸಲ್ಲಿಸಲಾದ ದಾಖಲಾತಿಗಳು ಫಿಲ್ಯಾಧಿದಾರರು ನೀಡಿದ ಸಾಕ್ಷಿ ಹೇಳಿಕೆ 
ಗುರುತಿಸಲಾದ ನಿಶಾನೆಗಳನ್ನು ಪರಿಶೀಲಿಸಲಾಗಿದೆ ಜಪ್ತಿ ಮಾಡಲಾದ ವಾಹನದಲ್ಲಿ ಅಕ್ರಮವಾಗಿ 20 ತೇಗದ ತುಂಡುಗಳು , 9 
ನಂದಿ ತುಂಡುಗಳು ಹಾಗೂ 6 ಹೊನ್ನೆತುಂಡುಗಳನ್ನು ಸಾಗಿಸುತ್ತಿರುವುದು ದೃಢೀಕರಿಸಿದೆ. ಪ್ರಕರಣದಲ್ಲಿ ಆರೋಪಿಗಳು ಸಹ 
ಯಾರು ಇರುವುದಿಲ್ಲ. ವಾಹನ ಮಾಲೀಕರೆಂದು ತಿಳಿದು ಬಂದವರು ಸಹ ವಾಹನ ಮಾಲೀಕತ್ವದ ಬಗ್ಗೆ ತಾವಾಗಲೀ , ತಮ್ಮ 
ಪರವಾದ ಬೇರೊಬ್ಬ ಯಾರೇ ಆಗಲೀ ಹಾಜರಾಗಿ ಹೇಳಿಕೆ ನೀಡಿರುವುದಿಲ್ಲ ಕಳುಹಿಸಲಾದ ಅಂಚೆ ದಾಖಲಾತಿಗಳ 
ಷರದೊಂದಿಗೆ ಹಿಂದಿರುಗಿ ಬಂದಿರುತ್ತವೆ ಪ್ರಕರಣದ ಪರಿಶೀಲನೆಯಲ್ಲಿ ಈ ಕೆಳಕಂಡ ಅಂಶಗಳು ಮೂಡಿ ಬರುತ್ತವೆ. 

1. ಫಿಲ್ಯಾಧಿದಾರರು ವಾಹನವು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವುದನ್ನು ಸಾಬೀತುಪಡಿಸಿದ್ದಾರೆಯೇ ? 
2. ವಾಹನ ಮಾಲೀಕರು ವಾಹನವು ತಮ್ಮ ಅರಿವಿಗೆ ಬಾರದೇ ಈ ಅರಣ್ಯ ಅಪರಾಧ ಕೃತ್ಯದಲ್ಲಿ ಸಿಲುಕಿರುವುದನ್ನು 

ಸಾಭೀತು ಪಡಿಸಿದ್ದಾರೆಯೇ . 
3. ಈ ಅಪರಾಧ ಪ್ರಕರಣದ ಬಗ್ಗೆ ಕೈಗೊಂಡ ತೀರ್ಮಾನ ಏನು ? 

ಫಿಲ್ಯಾಧಿದಾರರು ವಾಹನವು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವುದನ್ನು ದಾಖಲಾತಿಗಳಲ್ಲಿ ಗುರುತಿಸಲಾದ 
ನಿಶಾನೆಗಳಲ್ಲಿ ಹಾಗೂ ತಮ್ಮ ಹೇಳಿಕೆಯಲ್ಲಿ ದೃಢೀಕರಿಸಿ ಸಾಭೀತುಪಡಿಸಿರುತ್ತಾರೆ. 

- ವಾಹನ ಮಾಲೀಕರಾಗಲೀ ಅಥವಾ ಅವರಿಂದ ಅಧಿಕಾರಪಡೆದವರಾಗಲೀ ಯಾರು ಸಹ ಹಾಜರಾಗಿರುವುದಿಲ್ಲ. 
ವಾಹನವು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. 


೩೩.೫೮ 


ವಿತಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಈ ಎಲ್ಲಾ ಅಂಶಗಳನ್ನು ತುಲನಾತ್ಮಕವಾಗಿ ಪರಿಶೀಲಿಸಲಾಗಿದ್ದು ಈ ಕೆಳಕಂಡ ನಿರ್ಣಯಕ್ಕೆ ಬರಲಾಗಿದೆ. 
1. “ ಸಕಾರಾತ್ಮಕ ” 
2. “ ನಕಾರಾತ್ಮಕ” 
3, “ ಆದೇಶ” 

ಫಿಲ್ಯಾಧಿದಾರರ ದಾಖಲಾತಿಗಳು ವಿಚಾರಣೆಯಲ್ಲಿ ಕೈಗೊಂಡ ಕ್ರಮಗಳು ಫಿಲ್ಯಾಧಿದಾರರ ಸಾಕ್ಷಿ ಹೇಳಿಕೆ ಗುರುತಿಸಲಾದ 
7 ದಾಖಲಾತಿ ನಿಶಾನೆ ಗುರುತುಗಳ ಮೇರೆಗೆ ವಾಹನ ಕೆ.ಎ .15/1200ರಲ್ಲಿ ಅಕ್ರಮವಾಗಿ ಅರಣೋತ್ಪನ್ನವನ್ನು ಸಾಗಿಸುತ್ತಿರುವುದು 
ದೃಢಪಟ್ಟಿದ್ದು ಈ ಕೆಳಕಂಡಂತೆ ಆದೇಶಿಸಿರುತ್ತೇನೆ. 

“ ಆದೇಶ” 
ಕೆ. ಹೆಚ್ . ವಿನಯ್‌ಕುಮಾರ್ ಭಾ . ಅ.ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಮಂಡ್ಯ ವಿಭಾಗ, ಮಂಡ್ಯ ಆದ ನಾನು ಅರಣ್ಯ ಅಪರಾಧ ಪ್ರಕರಣದಲ್ಲಿ ವಾಹನ ಸಂಖ್ಯೆ : ಕೆ.ಎ.15/1200 ಭಾಗಿಯಾಗಿರುವುದು 
ಸಾಭೀತಾಗಿದ್ದು, ಪ್ರಕರಣದಲ್ಲಿ ವಶಪಡಿಸಿಕೊಂಡ 20 ತೇಗ, 9 ನಂದಿ, 6 ಹೊನ್ನೆ ಮರದ ದಿಮ್ಮಿಗಳನ್ನು ಹಾಗೂ 
ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದ ಟೆಂಪೋ ಕೆ.ಎ - 15 /1200ನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71ಎ ಮೇರೆಗೆ 
ದತ್ತವಾದ ಅಧಿಕಾರ ಚಲಾಯಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಿರುತ್ತೇನೆ. ಈ ಆದೇಶವು ಇಂದಿನಿಂದ 30 
ದಿನಗಳವರೆಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಿ ನಂತರ ಈ ಆದೇಶ ಜಾರಿಗೆ ಬರಲಿದೆ. 

ಈ ಆದೇಶವನ್ನು ಇಂದು ದಿನಾಂಕ:16/04/2010ರಂದು ತೆರೆದ ನ್ಯಾಯಾಲಯದಲ್ಲಿ ನನ್ನ ಸಹಿಯೊಂದಿಗೆ 
ಉದ್ಯೋಷಿಸಿರುತ್ತೇನೆ. 

ಅಧಿಕಾರಿಯುತ ಅಧಿಕಾರಿ ಹಾಗೂ , 
ಪಿ . ಆರ್.1116 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಮಂಡ್ಯ ವಿಭಾಗ , ಮಂಡ್ಯ. 
ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಗದಗ 

ಪ್ರಕಟಣೆ 
ಸಂಖ್ಯೆ : ಬಿಸಿಎಂ /ಕಾಪ/ ಸಿಆರ್6/ 2010 - 11 , ದಿನಾಂಕ:25ನೇ ಜುಲೈ , 2010 
ವಿಷಯ : 2010 -11ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ತರಬೇತಿಗಾಗಿ ಆಯ್ಕೆ ಮಾಡುವ 

ಕುರಿತು. 
2010 -11ನೇ ಸಾಲಿಗೆ ಜಿಲ್ಲೆಗೆ ಸರ್ಕಾರದ ಆದೇಶ ಸಂಖ್ಯೆ:ಸ.ಕ. ಇ.446 / ಬಿಎಂಎಸ್ 2005ರ ಬೆಂಗಳೂರು-1 
ದಿನಾಂಕ:01.12.2005ರ ಪ್ರಕಾರ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ಈ ಇಲಾಖೆಯಿಂದ ತರಬೇತಿಗೆ ಆಯ್ಕೆ 
ಮಾಡಬೇಕಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಹಿಂದುಳಿದ ವರ್ಗಗಳ ಕಾನೂನು 
ಪದವೀಧರರಿಗೆ ಈ ಕೆಳಕಂಡ ನಿಬಂಧನೆಗೆ ಒಳಪಟ್ಟು ಭರ್ತಿ ಮಾಡಿದ ಅರ್ಜಿಗಳನ್ನು ಗದಗ ಜಿಲ್ಲಾ ಹಿಂದುಳಿದ ವರ್ಗಗಳ 
ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳಿಗೆ ದಿನಾಂಕ:14.08.2010ರಂದು ಸಾಯಂಕಾಲ 5.00 ಗಂಟೆಯೊಳಗಾಗಿ ಅರ್ಜಿ 
ಸಲ್ಲಿಸಬಹುದಾಗಿದೆ. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಅರ್ಹತೆ: 

1) ತರಬೇತಿಯನ್ನು ಗದಗ ಜಿಲ್ಲೆಯಲ್ಲಿಯೇ ನೀಡಲಾಗುವುದು. 
2) ಅಭ್ಯರ್ಥಿಗಳು ಗದಗ ಜಿಲ್ಲೆಯವರಾಗಿರಬೇಕು. 
3) ಗದಗ ಜಿಲ್ಲೆಯ ಒಟ್ಟು 10 ಅಭ್ಯರ್ಥಿಗಳನ್ನು ತರಬೇತಿಗೆ ಆಯ್ಕೆ ಮಾಡಲಾಗುವುದು. 

4) ಸರ್ಕಾರದ ಆದೇಶ ಸಂಖ್ಯೆ:ಎಸ್. ಡಬ್ಲೂಡಿ126/ ಬಿಸಿಎ / ದಿನಾಂಕ: 13 .02.2003ಕ್ಕೆ ಸಂಬಂಧಿಸಿದ ಪ್ರಕಾರವರ್ಗ -1, 
2ಎ, 3ಎ, 3ಬಿ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿರಬೇಕು. 

5) ಪ್ರವರ್ಗ - 2ಎ , 3ಎ , 3ಬಿ ಅಭ್ಯರ್ಥಿಗಳಿಗೆ ವಾರ್ಷಿಕ ಆದಾಯ 15,000/- ಒಳಗಿರಬೇಕು. 

6) ತರಬೇತಿ ಅವಧಿ 4 ವರ್ಷಗಳಾಗಿದ್ದು, ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ರೂ .1,000 / 
ಮಾಹೆಯಂತೆ ತರಬೇತಿ ಭತ್ಯೆ ನೀಡಲಾಗುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩. ೫೯ 
7) ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಸಮಿತಿಯಿಂದ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. 

8) ಅಭ್ಯರ್ಥಿಗಳು , ಅರ್ಜಿಯ ಜೊತೆಗೆ ಅವರ ವಯಸ್ಸನ್ನು ದೃಢೀಕರಿಸುವ ಎಸ್.ಎಸ್.ಎಲ್.ಸಿ . ಅಂಕಪಟ್ಟಿ , ಅಥವಾ 
ಶಾಲಾ ಪ್ರಮಾಣ ಪತ್ರ ಪದವಿ ಹಾಗೂ ಕಾನೂನು ಪದವಿಯಲ್ಲಿ ಪಡೆದ ಅಂಕಪಟ್ಟಿ , ಪ್ರಮಾಣ ಪತ್ರದ ದೃಢೀಕರಣ ಪ್ರತಿಗಳನ್ನು 
ಲಗತ್ತಿಸಬೇಕು. 

9) ಅಭ್ಯರ್ಥಿಗಳು, ವಯಸ್ಸು ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ 30 ವರ್ಷಗಳಿಗೆ ಮೀರಿರಬಾರದು. 

10) ಅಭ್ಯರ್ಥಿಯು ಬಾರ್ ಕೌನ್ಸಿಲ್‌ನಲ್ಲಿ ತಮ್ಮ ಹೆಸರನ್ನು ನೊಂದಾಯಿಸಿರಬೇಕು. ಹಾಗೂ ತರಬೇತಿಗೆ ಅರ್ಜಿಯನ್ನು 
ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಹಿಂದೆ 2 ವರ್ಷಗಳೊಳಗಾಗಿ ಕಾನೂನು ಪದವಿಯಲ್ಲಿ 
ಉತ್ತೀರ್ಣರಾಗಿರಬೇಕು. 

11 ) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್‌, ಸರ್ಕಾರಿ ವಕೀಲರು , ಅಥವಾ ಕನಿಷ್ಟ 20 
ವರ್ಷಗಳ ವಕೀಲಿ ವೃತ್ತಿಯಲ್ಲಿ ಅನುಭವವುಳ್ಳ ಯಾವುದೇ ವಕೀಲರ ಅಧೀನದಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. 

_ 12 ) ತರಬೇತಿ ಅವಧಿ 4 ವರ್ಷಗಳಾಗಿದ್ದು ತರಬೇತಿಯನ್ನು ಮಧ್ಯದಲ್ಲಿ ಬಿಡಬಾರದು ತರಬೇತಿ ಅವಧಿಯಲ್ಲಿ ರಾಜ್ಯ 
ಕೇಂದ್ರ ಸರ್ಕಾರದ ಸೇವೆಗೆ ನೇಮಕವಾದಲ್ಲಿ ಈ ಷರತ್ತು ಅನ್ವಯಿಸುವುದಿಲ್ಲ. 

13 ) ಅಭ್ಯರ್ಥಿಗಳು ಸುಳ್ಳು ದಾಖಲೆ ಸಲ್ಲಿಸಿದ್ದಲ್ಲಿ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಜರುಗಿಸಲಾಗುವುದು. 
ಅಲ್ಲದೇ ಅವರಿಗೆ ನೀಡುತ್ತಿರುವ ತರಬೇತಿ ಭತ್ಯೆಯನ್ನು ಶೇ .10 % ರಷ್ಟು ಬಡ್ಡಿಯೊಂದಿಗೆ ವಸೂಲು ಮಾಡಲಾಗುವುದು. 
ಯಾವುದೇ ಹಣ ಬಾಕಿ ಇದ್ದಲ್ಲಿ ಭೂ ಕಂದಾಯದ ಬಾಕಿ ವಸೂಲಿ ಮಾಡುವ ರೀತಿಯಲ್ಲಿ ಹಣ ವಸೂಲು 
ಮಾಡಲಾಗುವುದು. 

14) ಅಪೂರ್ಣವಾದ ಹಾಗೂ ನಿಗದಿಪಡಿಸಿದ ದಿನಾಂಕ ಮೀರಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ . 

15 ) ಪ್ರವರ್ಗ - 1ಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ, ಪಿಂಜಾರ, ಧರವೇಶ, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ , ನಧಾಪ 
ಚಪ್ಪರಬಂದ ಜಾತಿ ಹೊರತುಪಡಿಸಿ ( ಉಳಿದ ಜಾತಿ ಅರ್ಜಿ ಸಲ್ಲಿಸಬಹುದು) 

ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿಗಳು , ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ ಭವನ, ಕೊಠಡಿ ಸಂಖ್ಯೆ - 208, ಹುಬ್ಬಳ್ಳಿ ರೋಡ್ ಗದಗರವರನ್ನು ಕಛೇರಿ 
ವೇಳೆಯಲ್ಲಿ ಸಂಪರ್ಕಿಸಲು ಕೋರಿದೆ. 

ಜಿಲ್ಲಾ ಅಧಿಕಾರಿಗಳು , 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 

ಕಲ್ಯಾಣ ಇಲಾಖೆ, ಗದಗ ಜಿಲ್ಲೆ , ಗದಗ. 
ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಗದಗ 

ಪ್ರಕಟಣೆ 
ಸಂಖ್ಯೆ : ಬಿಸಿಎಂ / ಕಾಪ / ಸಿಆರ್ 7 /2010 - 11 , ದಿನಾಂಕ:25ನೇ ಜುಲೈ, 2010 
ವಿಷಯ : 2010 - 11ನೇ ಸಾಲಿನಲ್ಲಿ ಮತೀಯ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಗೆ ತರಬೇತಿಗಾಗಿ ಆಯ್ಕೆ 

ಮಾಡುವ ಕುರಿತು. 
2010 - 11ನೇ ಸಾಲಿಗೆ ಜಿಲ್ಲೆಗೆ ಸರ್ಕಾರದ ಆದೇಶ ಸಂಖ್ಯೆ :ಸ.ಕ.ಇ ./205 / ಬಿಎಂಎಸ್ 29ರ ಬೆಂಗಳೂರು 
ದಿನಾಂಕ:07 .10.1999ರ ಪ್ರಕಾರ ಮತೀಯ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಗೆ ಈ ಇಲಾಖೆಯಿಂದ ತರಬೇತಿಗೆ 
ಆಯ್ಕೆ ಮಾಡಬೇಕಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಮತೀಯ 
ಅಲ್ಪಸಂಖ್ಯಾತರ ಕಾನೂನು ಪದವೀಧರರು ಈ ಕೆಳಕಂಡ ನಿಬಂಧನೆಗೆ ಒಳಪಟ್ಟು ಭರ್ತಿ ಮಾಡಿದ ಅರ್ಜಿಗಳನ್ನು ಗದಗ ಜಿಲ್ಲಾ 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳಿಗೆ ದಿನಾಂಕ:14.08.2010ರಂದು ಸಾಯಂಕಾಲ 5. 00 
ಗಂಟೆಯೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ . 
ಅರ್ಹತೆ: 

1) ತರಬೇತಿಯನ್ನು ಗದಗ ಜಿಲ್ಲೆಯಲ್ಲಿಯೇ ನೀಡಲಾಗುವುದು. 
2) ಅಭ್ಯರ್ಥಿಗಳು ಗದಗ ಜಿಲ್ಲೆಯವರಾಗಿರಬೇಕು. 
3) ಗದಗ ಜಿಲ್ಲೆಯ ಒಟ್ಟು 2 ಮತೀಯ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಲಾಗುವುದು. 

4) ಕಾನೂನು ತರಬೇತಿ ಪಡೆಯುವ ಅಭ್ಯರ್ಥಿಯು ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ 
ಸಮುದಾಯದವರಾಗಿರಬೇಕು. 


೩೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - 
5) ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ರೂ .15 ,000 / - ಒಳಗಿರಬೇಕು. 

6) ತರಬೇತಿ ಅವಧಿ 4 ವರ್ಷಗಳಾಗಿದ್ದು , ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ರೂ .1,000/ 
ಮಾಹೆಯಂತೆ ತರಬೇತಿ ಭತ್ಯೆ ನೀಡಲಾಗುವುದು. 

7) ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಸಮಿತಿಯಿಂದ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. 

8) ಅಭ್ಯರ್ಥಿಗಳು, ಅರ್ಜಿಯ ಜೊತೆಗೆ ಅವರ ವಯಸ್ಸನ್ನು ದೃಢೀಕರಿಸುವ ಎಸ್.ಎಸ್.ಎಲ್. ಸಿ. ಅಂಕಪಟ್ಟಿ, ಅಥವಾ 
ಶಾಲಾ ಪ್ರಮಾಣ ಪತ್ರ ಪದವಿ ಹಾಗೂ ಕಾನೂನು ಪದವಿಯಲ್ಲಿ ಪಡೆದ ಅಂಕಪಟ್ಟಿ, ಪ್ರಮಾಣ ಪತ್ರದ ದೃಢೀಕರಣ ಪ್ರತಿಗಳನ್ನು 
ಲಗತ್ತಿಸಬೇಕು. 

9) ಅಭ್ಯರ್ಥಿಗಳು, ವಯಸ್ಸು ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ 30 ವರ್ಷಗಳಿಗೆ ಮೀರಿರಬಾರದು. 

10) ಅಭ್ಯರ್ಥಿಯು ಬಾರ್‌ ಕೌನ್ಸಿಲ್‌ನಲ್ಲಿ ತಮ್ಮ ಹೆಸರನ್ನು ನೊಂದಾಯಿಸಿರಬೇಕು. ಹಾಗೂ ತರಬೇತಿಗೆ ಅರ್ಜಿಯನ್ನು 
ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಹಿಂದೆ 2 ವರ್ಷಗಳೊಳಗಾಗಿ ಕಾನೂನು ಪದವಿಯಲ್ಲಿ 
ಉತ್ತೀರ್ಣರಾಗಿರಬೇಕು. 

11 ) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್‌, ಸರ್ಕಾರಿ ವಕೀಲರು, ಅಥವಾ ಕನಿಷ್ಟ 20 
ವರ್ಷಗಳ ವಕೀಲಿ ವೃತ್ತಿಯಲ್ಲಿ ಅನುಭವವುಳ್ಳ ಯಾವುದೇ ವಕೀಲರ ಅಧೀನದಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. 

12) ತರಬೇತಿ ಅವಧಿ 4 ವರ್ಷಗಳಾಗಿದ್ದು ತರಬೇತಿಯನ್ನು ಮಧ್ಯದಲ್ಲಿ ಬಿಡಬಾರದು ತರಬೇತಿ ಅವಧಿಯಲ್ಲಿ ರಾಜ್ಯ / 
ಕೇಂದ್ರ ಸರ್ಕಾರದ ಸೇವೆಗೆ ನೇಮಕವಾದಲ್ಲಿ ಈ ಷರತ್ತು ಅನ್ವಯಿಸುವುದಿಲ್ಲ . 

13 ) ಅಭ್ಯರ್ಥಿಗಳು ಸುಳ್ಳು ದಾಖಲೆ ಸಲ್ಲಿಸಿದ್ದಲ್ಲಿ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಜರುಗಿಸಲಾಗುವುದು. 
ಅಲ್ಲದೇ ಅವರಿಗೆ ನೀಡುತ್ತಿರುವ ತರಬೇತಿ ಭತ್ಯೆಯನ್ನು ಶೇ .10 % ರಷ್ಟು ಬಡ್ಡಿಯೊಂದಿಗೆ ವಸೂಲು ಮಾಡಲಾಗುವುದು . 
ಯಾವುದೇ ಹಣ ಬಾಕಿ ಇದ್ದಲ್ಲಿ ಭೂ ಕಂದಾಯದ ಬಾಕಿ ವಸೂಲಿ ಮಾಡುವ ರೀತಿಯಲ್ಲಿ ಹಣ ವಸೂಲು 
ಮಾಡಲಾಗುವುದು. 

14) ಅಪೂರ್ಣವಾದ ಹಾಗೂ ನಿಗದಿಪಡಿಸಿದ ದಿನಾಂಕ ಮೀರಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ . 
- ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ ಭವನ, ಕೊಠಡಿ ಸಂಖ್ಯೆ - 208, ಹುಬ್ಬಳ್ಳಿ ರೋಡ್ ಗದಗರವರನ್ನು ಕಛೇರಿ 
ವೇಳೆಯಲ್ಲಿ ಸಂಪರ್ಕಿಸಲು ಕೋರಿದೆ. 

ಜಿಲ್ಲಾ ಅಧಿಕಾರಿಗಳು, 
ಪಿ .ಆರ್ .1186 

ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 

ಕಲ್ಯಾಣ ಇಲಾಖೆ, ಗದಗ ಜಿಲ್ಲೆ , ಗದಗ. 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ 
ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ , ರಾಯಚೂರು 

ಪ್ರಕಟಣೆ | 
ಸಂಖ್ಯೆ : ಜಿಪವಕಅರಾ / ಪವ /ಕಾಪತ/ ಸಿಆರ್ - 7 / 2010 - 11 / 302 , ದಿನಾಂಕ:24ನೇ ಜುಲೈ , 2010 
ವಿಷಯ : 2010 -11ನೇ ಸಾಲಿನಲ್ಲಿ ಕಾನೂನು ಪದವೀಧರರನ್ನು ಆಡಳಿತ ನ್ಯಾಯಾಧೀಕರಣ ತರಬೇತಿಗಾಗಿ ಆಯ್ಕೆ 

ಮಾಡುವ ಕುರಿತು. 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲೂಎಲ್‌68:ಎಸ್ಇಡಬ್ಬ :89 : ಬೆಂಗಳೂರು, ದಿನಾಂಕ : 

02 .11.1990ರ ಪ್ರಕಾರ. 

2) ಈ ಕಛೇರಿ ಪ್ರಕಟಣೆ ಸಮ ಸಂಖ್ಯೆ: ದಿನಾಂಕ:15 .07. 2010 . 
ಉಲ್ಲೇಖ ( 2) ರ ಈ ಕಛೇರಿ ಪ್ರಕಟಣೆಯ ಪ್ರಕಾರ 2010 - 11ನೇ ಸಾಲಿಗೆ ಪರಿಶಿಷ್ಟ ವರ್ಗದ ಕಾನೂನು 
ಪದವೀಧರರಿಗೆ ಆಡಳಿತ ನ್ಯಾಯಾಧೀಕರಣ ತರಬೇತಿ ನೀಡುವ ಕಾರ್ಯಕ್ರಮವಿದ್ದು, ಅರ್ಹ ಪರಿಶಿಷ್ಟ ವರ್ಗದ ಕಾನೂನು 
ಪದವೀಧರರು ದಿನಾಂಕ:23. 07.2010ರೊಳಗಾಗಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿತ್ತು. ಸದರಿ ಅರ್ಜಿ ಸಲ್ಲಿಸುವ ಕೊನೆಯ 
ದಿನಾಂಕವನ್ನು ದಿನಾಂಕ:31.07.2010 ರವರೆಗೆ ವಿಸ್ತರಿಸಲಾಗಿದೆ. 

ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು , 
ಪಿ . ಆರ್.1187 

ರಾಯಚೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೬೧. 
ಆರ್ಥಿಕ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಆಇ 176 ವಾತೆಸಿ 2014, ಬೆಂಗಳೂರು, ದಿನಾಂಕ:3ನೇ ಆಗಸ್ಟ್, 2010 
ವಿಷಯ: ದಿನಾಂಕ: 31 -12 -2009 ರಲ್ಲಿದ್ದಂತೆ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರುಗಳ ಅಂತಿಮ ಜೇಷ್ಠತಾ 

ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ . 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಇ 44 ವಾತೆಸಿ 98, ದಿನಾಂಕ: 09 - 10 - 2002 . 

2 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಇ 124 ವಾತೆಸಿ 96, ದಿನಾಂಕ: 10 -10 -1996. 
3) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಇ 204 ವಾತೆಸಿ 96 , ದಿನಾಂಕ: 20 -03- 1997. 
4) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಇ 260 ವಾತೆಸಿ 96, ದಿನಾಂಕ: 14 -02 - 1997 

5 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಇ 191 ವಾತೆಸಿ 2002 , ದಿನಾಂಕ: 19 - 10 - 2002 . 
ವಾಣಿಜ್ಯ ತೆರಿಗೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯನ್ವಯ ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಮತ್ತು ವಾಣಿಜ್ಯ ತೆರಿಗೆ ಅಪರ ಆಯುಕ್ತರುಗಳ ವೃಂದಗಳ ಹುದ್ದೆಗಳನ್ನು ಸಂಪೂರ್ಣವಾಗಿ 
ಜೇಷ್ಠತೆ ಮತ್ತು ಅರ್ಹತೆ ಆಧಾರದ ಮೇಲೆ ಕ್ರಮವಾಗಿ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಉಪ 
ಆಯುಕ್ತರು ಮತ್ತು ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ವೃಂದದ ಅಧಿಕಾರಿಗಳಿಗೆ ಬಡ್ತಿ ನೀಡಿ ತುಂಬಬೇಕಾಗಿರುತ್ತದೆ. 

ಮೇಲೆ ಉಲ್ಲೇಖ (5) ರಲ್ಲಿನ ಅಧಿಸೂಚನೆಯಲ್ಲಿ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರ ವೃಂದಕ್ಕೆ ಮಾಡಲಾದ 
ಪದೋನ್ನತಿಗಳನ್ನು ಒಳಗೊಂಡಂತೆ ದಿನಾಂಕ:31 - 08 - 2002 ರವರೆಗೆ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ನಂತರ ಈಗ 
ಮುಂದುವರಿದ ಅವಧಿಗೆ ಅಂದರೆ ದಿನಾಂಕ: 01 - 09 - 2002 ರಿಂದ 31 - 12 -2009 ರವರೆಗೆ ಮಾಡಲಾದ ಪದೋನ್ನತಿಗಳನ್ನು 
ಅವಲೋಕಿಸಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ವೃಂದದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನು ದಿನಾಂಕ: 24 - 06 - 2010 
ರಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯಲ್ಲಿ ಪ್ರಕಟಿಸಿ ಸದರಿ ಜೇಷ್ಟತೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಇತರೇ 
ಸೇವಾ ವಿಷಯಗಳ ಬಗ್ಗೆ ಆಕ್ಷೇಪಣೆಗಳು ಇದ್ದಲ್ಲಿ ಬಾಧಿತರಾದ ಅಧಿಕಾರಿಗಳು/ ನೌಕರರು ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾದ ದಿನಾಂಕದಿಂದ 15 ದಿಗಳೊಳಗಾಗಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. 
ಆದರೆ ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. 

- ಆದ್ದರಿಂದ ಕೆಳಗಿನ ವೃಂದಗಳ ಜೇಷ್ಠತಾ ಪಟ್ಟಿಯಲ್ಲಿ ಆಗುವ ಬದಲಾವಣೆಗಳು ಮತ್ತು ಕರ್ನಾಟಕ ಆಡಳಿತ ನ್ಯಾಯ 
ಮಂಡಳಿ, ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯವು ನೀಡಬಹುದಾದ ತೀರ್ಪಿನ ಮೇರೆಗೆ 
ಮಾಡಬಹುದಾದ ಬದಲಾವಣೆಗಳಿಗೊಳಪಟ್ಟು ಈ ಅದೇಶದ ಅನುಬಂಧ -1 ರಲ್ಲಿರುವಂತೆ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರ 
ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಆರ್. ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ ( ವಾ . ತೆ - 2). 


ಕ್ರಮ 


ಸಂಖ್ಯೆ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಇ 176 ವಾತೆಸಿ 2010 ದಿನಾಂಕ:03.08.2010 ಕ್ಕೆ ಅನುಬಂಧ - 1 
ವಾಣಿಜ್ಯ ತೆರಿಗೆ ಅಪರ ಆಯುಕ್ತರಗಳ ಮುಂದುವರಿದ ಜೇಷ್ಠತಾ ಪಟ್ಟಿ ಅವಧಿ 01 - 09 -2002 ರಿಂದ 31 - 12 -2009 . 

ಅರ್ಹತೆ 

ಷರಾ 
ಅಧಿಕಾರಿಗಳ ಹೆಸರು ಹುಟ್ಟಿದ ದಿನಾಂಕ | 

ನಿವೃತ್ತಿ ದಿನಾಂಕ 

ದಿನಾಂಕ 
| 3 | 4 | 5 

ಆದೇಶ ಸಂಖ್ಯೆ: ಆಇ 368 ವಾತೆಸಿ 2001, ದಿನಾಂಕ 05 - 11 - 2003. 
36 ಬಿ . ಎಂ . ಹಳ್ಳಿದಾಸಪ್ಪ 03 / 02 /1949 | 04 /07 /2002 | 28 /02 /2007 

ನಿವೃತ್ತಿ 


೩೩೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 


ಭಾಗ - ೩ 


ಕ್ರಮ 


ಅರ್ಹತೆ 


ಷರಾ 


ಅಧಿಕಾರಿಗಳ ಹೆಸರು 


ಹುಟ್ಟಿದ ದಿನಾಂಕ | 


ನಿವೃತ್ತಿ ದಿನಾಂಕ 


ಸಂಖ್ಯೆ 


ದಿನಾಂಕ 


3 


. 


ಆದೇಶ ಸಂಖ್ಯೆ: ಆಇ 38 ವಾತೆಸಿ 2003 , ದಿನಾಂಕ 10 - 07 -2003. 

12 /08/1949 | 10 /07/2003 / 31/08/2007 


37 


ಕೆ. ಎ. ಉತ್ತಪ್ಪ 


ನಿವೃತ್ತಿ 


ಆದೇಶ ಸಂಖ್ಯೆ: ಆಇ 257 ವಾತೆಸಿ 2004, ದಿನಾಂಕ 27 - 09 -2004. 
38 | ಬಿ. ಧರ್ಮಣ್ಣ ನಾಯಕ್ 

08 /09/ 946 27/09 /2004 | 30 /09 / 2004 
ಈ ಆದೇಶ ಸಂಖ್ಯೆ : ಆಇ 356 ವಾತೆಸಿ 2004, ದಿನಾಂಕ 27 - 11 - 2004 , 
ಕಾವೇರಿ ಮೊಣಪ್ಪ 

19 / 07/1952 27 /01/2004 
40 | ಸತೀಶ್ ಟಿ . ರುಬೇನ್ 

20/ 05 /1950 | ( 27 /11/2004 | 29 / 02 /2008 
ಸಯೀದಾ ಅಫಸರ್ ಅದೀಬ್ 

12/07/1951 27 /1/ 2004 


39 


ನಿವೃತ್ತಿ 


41 


ನಿವೃತ್ತಿ 


ಆದೇಶ ಸಂಖ್ಯೆ: ಆಇ 299 ವಾತೆಸಿ 2005, ದಿನಾಂಕ 03 - 04 -2006. 
42 | ಟಿ.ಎನ್. ಸಿದ್ದರಾಮೇಗೌಡ | 

28/02 /1950 | 03 /04 /2006 | 29 /02 /2008 
43 | ಎ.ಸಿ. ಸೂರ್ಯ ಪ್ರಕಾಶ್ 

20 / 06 /1952 | 03 / 04/ 2006 
ಆದೇಶ ಸಂಖ್ಯೆ : ಆಇ 6 ವಾತೆಸಿ 2007 , ದಿನಾಂಕ 14 - 05 -2007 . 
44 . ಪುಟ್ಟೇಗೌಡ 

12 /10/1952 | 14/05/ 2007 
45 ಜಿ . ಕೃಷ್ಣಪ್ರಸಾದ್ 

15 / 05 /1949 | 14 / 05 / 2007 | 31/ 05 / 2007 
ಆದೇಶ ಸಂಖ್ಯೆ: ಆಇ 102 ವಾತೆಸಿ 2007, ದಿನಾಂಕ 06 -06 -2007. 
46 . 

15 / 05 /1951 06 /06/2007 
ಹೆಚ್.ಎಸ್ . ಬರ್ಕತ್ ಆಲಿಖಾನ್ 
47 ಎಸ್. ಚನ್ನಯ್ಯ 

10/ 06/1949 | 06/06 /2007 | 30 /06/ 2007 
ಆದೇಶ ಸಂಖ್ಯೆ : ಆಇ 182 ವಾತೆಸಿ 2007 , ದಿನಾಂಕ 29 - 09 - 2007. 
48 | ಎಂ . ವಿಶ್ವನಾಥ್ 

08 / 03 /1951 | 29 / 09 /2007 
49 | ಜಿ . ದಯಾನಂದ 

06/10 / 949 | 29 /09 /2007 | 31/10/2007 | 


ನಿವತಿ 


50 | 


ಆದೇಶ ಸಂಖ್ಯೆ : ಆಇ 252 ವಾತೆಸಿ 2007, ದಿನಾಂಕ 02 - 02 - 2008. 
ಆರ್. ಕೃಷ್ಣಮೂರ್ತಿ 

02 / 09 /1953 | 02 /02 / 2008 
ಆದೇಶ ಸಂಖ್ಯೆ: ಆಇ 61 ವಾತೆಸಿ 2008 , ದಿನಾಂಕ 28 - 06 - 2008 , 


ಎಸ್ .ಎಲ್. ಸುಬ್ರಮಣ್ಯ 


10 /11 /1953 


28 / 06 /2008 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 


೩೩೬೩ 


ಅರ್ಹತೆ 


ಷರಾ 


ಕ್ರಮ 
ಸಂಖ್ಯೆ 


ಅಧಿಕಾರಿಗಳ ಹೆಸರು 


ಹುಟ್ಟಿದ ದಿನಾಂಕ 


ನಿವೃತ್ತಿ ದಿನಾಂಕ 


ದಿನಾಂಕ 


5 


53 


52 ಎಂ . ಡಿ. ಜೈನ್ 

10/09 /1953 | 28/06 /2008 
ಜೆ, ರಾಮಲಿಂಗೇಗೌಡ 

09 /08/1952 | 28 /06 /2008 

ಎಂ .ಆರ್. ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ , 

ಆರ್ಥಿಕ ಇಲಾಖೆ ( ವಾ . ತೆ - 2). 
ಅನುಬಂಧ - 2 
ವಾಣಿಜ್ಯ ತೆರಿಗೆ ಅಪರ ಆಯುಕ್ತರ ಜೇಷ್ಠತಾ ಪಟ್ಟಿ 

( ದಿನಾಂಕ:01 - 09 - 2002 ರಿಂದ 06 - 06 - 07) 
ಅಧಿಕಾರಿಗಳ ಹೆಸರು ಜನ್ಮ | ಪದೋನ್ನತಿ | ಅರ್ಹತಾ 

ಷರಾ 
ದಿನಾಂಕ ದಿನಾಂಕ | ದಿನಾಂಕ 
34ಎ ಬಿ. ಎಂ . ಹಳ್ಳಿದಾಸಪ್ಪ 03 - 02 - 49 | 05 - 07 - 03 | 24 - 06 - 02 ಆಇ 368 ವಾತೆಸಿ 2001 

ದಿ: 05 - 07 - 2003 


ಸಂ . 


12 - 08 - 49 | 10 - 07 - 03 | 10 - 07 - 03 | 31 - 08 - 07 (ನಿವೃತ್ತಿ) 
08 - 09 - 46 | 27 - 09 - 04 | 27 - 09 - 04 | 30 - 09 - 04 ( ನಿವೃತಿ) 


36 | ಕೆ.ಎ .ಉತ್ತಪ್ಪ 
37 ಬಿ.ಧರ್ಮಣ್ಣ ನಾಯಕ್ 
38 [ ಕಾವೇರಿ ಮೊಣ್ಣಪ್ಪ 
39 ಸತೀಶ್ ಟಿ.ರೂಬೆನ್ 


19 - 05 - 52 | 27 - 11 - 04 | 


27 - 11 - 04 


20 - 05 - 50 | 27 - 11 - 04 | 27 -11 - 04 | 29 - 02 - 2008 (ನಿವೃತ್ತಿ) 


40 ಸಯೀದಾ ಅಫಸರ್ ಅದೀಬ್ 


12 - 07 - 51 | 27 - 11 - 04 | 


27 - 11 - 04 


41 | ಟಿ.ಎನ್.ಸಿದ್ದರಾಮೇಗೌಡ 


42 


| ಎ . ಸಿ .ಸೂರ್ಯ ಪ್ರಕಾಶ್ 


43 


ಪುಟ್ಟೇಗೌಡ 
ಜಿ.ಕೃಷ್ಣಪ್ರಸಾದ್ 


44 . 


ಹೆಚ್.ಎಸ್. ಭರ್ಕತ್ ಆಲಿಖಾನ್ | 


28 -02 - 50 | 03 - 04 - 06 | 03 - 04 - 06 | 29 - 02 - 2008 (ನಿವೃತಿ) 
20 -06 -52 | 03 - 04 -06 | 03 - 04 -06 
12 - 10 - 52 | 14 - 05 - 07 | 14 - 05 - 07 
15 - 05 - 49 | 14 - 05 - 07 14 - 05 - 07 | 31 - 5 - 2007 (ನಿವೃತ್ತಿ) 
15 - 05 -51 | 06 - 06 - 07 | 06 - 06 - 07 
10 - 06 - 49 | 06 - 06 - 07 | 06 - 06 - 07 | 30 - 06 - 2007 ( ನಿವೃತ್ತಿ) 
08 - 03 - 51 | 29 - 09 - 07 | 29 - 09 - 07 
06 - 10 -49 | 29 -9 - 07 | 29 - 09 -07 31 - 10 -2007 ( ನಿವೃತಿ) 
02 - 09 -53 | 02 - 02- 08 | 02 - 02 -08 


46 | ಎಸ್. ಚನ್ನಯ್ಯ 


47 | ಎಂ . ವಿಶ್ವನಾಥ್ 
48 | ಜಿ.ದಯಾನಂದ 

ಆರ್ .ಕೃಷ್ಣಮೂರ್ತಿ 
50 | ಎಸ್ .ಎಲ್.ಸುಬ್ರಮಣ್ಯ 


10 - 11 - 53 | 28 - 06 - 08 | 28 - 06 - 08 . 


ಆಇ. 61ವಾ. ತ. ಸಿ .2008 


ದಿನಾಂಕ : 28 - 06 - 08 


೩೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 


ಭಾಗ - ೩ 


ಷರಾ 


ಅಧಿಕಾರಿಗಳ ಹೆಸರು 
ಸಂ . 
_ 51 | ಎಂ . ಡಿ. ಜೈನ್ 


ಪದೋನ್ನತಿ 
ದಿನಾಂಕ 


ಅರ್ಹತಾ 
ದಿನಾಂಕ 


ದಿನಾಂಕ 


10 - 09 - 53 | 28 - 06 - 08 


28 - 06 - 08 


- do - 


52 | ಜೆ . ರಾಮಲಿಂಗೇಗೌಡ 


09 - 08 - 52 | 28 - 06 - 08 | 


28 - 06 - 08 


- do - 


ಎಂ .ಆರ್ . ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ , 
ಆರ್ಥಿಕ ಇಲಾಖೆ ( ವಾ . ತೆ - 2). 


Annexure - 3 
Vacancies in the cadre of Addl. CCT s 

(Date : 01 - 09 -02 to 31 -12-2009 ) 
How Occurred 

No . 


Date 


Remarks 


28 - 02 - 2003 


| Rt. of Sharanappa Mangani 


15 -04 - 2003 


Vol. Rt. of S .C . Dalawai 


31 - 07 - 2004 | Rt. of Shankara R . Patil 


30- 09 -2004 


Rt. of B . Dharmanna Naik 


31 - 10 -2004 | Rt. of L. Mohamed Ali 


31 - 10 - 2004 


Rt. of M . Vittobha Shetty 


31 - 03 - 2005 


| Rt. of Kotresh Kudrimothi 


30- 09- 2005 | Rt. of D . R . Balaji Singh 


31 -12 -2006 


Rt.of Udayaraj M Nayak 


28- 02 - 2007 


| Rt. of B . M .Hallidasappa 


31 - 05 -2007 | Rt. of D .V .Shivaram 


31 - 05 - 2007 


Rt. of G . Krishnaprasad 


31 - 06 - 2007 


Rt. of S . Chennaiah 


31 - 08 - 2007 


Rt. of K . A .Uthappa 


31 - 10 - 2007 Rt. of G .Dayananda 
29- 02 -2008 | Rt. of Sathish T. Reuben 


No. F. D .204 / CTD / 2007 Dated. 15 - 11 - 2007 


/ 


29- 02 - 2008 | 


Rt. of T . N . Siddaramegowda 


No. F . D . 204 / CTD / 2007 Dated .15 -11- 2007 


101 
| 01 


No . FE . D . 31 / CTD / 2008 Dated . 03 - 03 - 2008 


31 - 03-2008 | VRS of H . R .Teganur 

( FD 31 CTD 2008 dt:3- 3- 08) 


ಪಿ . ಆರ್. 1200 


ಎಂ .ಆರ್ . ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ ( ವಾ .ತೆ - 2). 


೩೩೬೫ 


ಭಾಗ - ೩ 

ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಬೆಂಗಳೂರು ಮಹಾನಗರ ಪಾಲಿಕೆ 
ಉಪ ಆಯುಕ್ತರು (ಭೂಸ್ವಾಧೀನ) ರವರ ಕಛೇರಿ, ಕೇಂದ್ರ ಕಛೇರಿ, ಎನ್. ಆರ್ . ವೃತ್ತ, ಬೆಂಗಳೂರು 
_ 1894ರ ಭೂ - ಸ್ವಾಧೀನ ಕಾಯ್ದೆಯ ಕಲಂ 4(1) ರ ಮತ್ತು 17 (1)(4)ರ ಅನ್ವಯ ಅಧಿಸೂಚನೆ 

ಕ್ರಮಾಂಕ : ಎಲ್ಎಕ್ಯೂ :ಸಿಆ‌:37 / 2009 - 10, ದಿನಾಂಕ:20ನೇ ಜುಲೈ , 2010 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್ ನಂ .16 ( ಹಳೆ ವಾರ್ಡ್ ನಂ .2), ಜಾಲಹಳ್ಳಿ ಗ್ರಾಮ , ಯಶವಂತಪುರ ( ಹೋ ), 
ಬೆಂಗಳೂರು ಉತ್ತರ ( ತಾ ), ಸರ್ವೆ ನಂ.14 /3 ರಲ್ಲಿ 1.05 ಎಕರೆ ಜಮೀನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಸ್ಮಶಾನಕ್ಕಾಗಿ ಬೇಕಾಗಿದೆ ಎಂದು ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ರವರಿಗೆ ಕಂಡು ಬಂದಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ ಮತ್ತು 1984ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ ( ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894ನೇ 
ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರ ಪ್ರಕಾರ ಸದರಿ ಜಮೀನು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ ಹಾಗೂ ಸದರಿ ಕಾಯ್ದೆಯ ಕಲಂ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ 
ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ಕೇಂದ್ರ ಕಛೇರಿ, ಎನ್. ಆರ್ . ವೃತ್ತ , ಬೆಂಗಳೂರು, ಇವರಿಗೆ ಮತ್ತು ಸಿಬ್ಬಂದಿ 
ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 (1) ಉಪ ಪ್ರಕರಣ ( 4) ರಲ್ಲಿ ವಿಧಿವತ್ತವಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5( ಎ) ಪ್ರಕರಣವು 
ಇದಕ್ಕೆ ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ ಕಂ.ಇ.108.ಭೂಸ್ವಾಣಿ. 2010, ದಿನಾಂಕ:21.06.2010ರಂತೆ ಆದೇಶ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗೆ ಅನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ 
ಅಧಿಕಾರಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ , ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ಬಗ್ಗೆ ವಿಲೇವಾರಿಗಾಗಿ, ಕ್ರಯ, 
ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಅಥವಾ ಇನ್ಯಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ , ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಉಪ 
ಆಯುಕ್ತರು (ಭೂಸ್ವಾಧೀನ), ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ಇವರ ಕಾರ್ಯಾಲಯದಲ್ಲಿ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ 
ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣ ( ಏಳನೇ ) ಖಂಡದ 
ಮೇರೆಗೆ ಉಪೇಕ್ಷಿಸಲಾಗುವುದು. 

- ಸದರಿ ಸ್ವತ್ತುಗಳ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ಕೇಂದ್ರ ಕಛೇರಿ, ಎನ್. ಆರ್. ವೃತ್ತ, ಬೆಂಗಳೂರು, ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 


ಕ್ಕೆ 


೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨ , ೨೦೧೦ 

ಭಾಗ - ೩ 
ಅನುಸೂಚಿ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂ .16 ( ಹಳೆ ವಾರ್ಡ್ ನಂ .02), ಜಾಲಹಳ್ಳಿ ಗ್ರಾಮದ, ಸರ್ವೆ ನಂ .14 /3 ರಲ್ಲಿನ ಸುಮಾರು 1.05 ಎಕರೆ ಜಮೀನನ್ನು 

ಸಾರ್ವಜನಿಕ ಉದ್ದೇಶ ಸ್ಮಶಾನಕ್ಕಾಗಿ ಭೂಸ್ವಾಧೀನ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ಬೆಂಗಳೂರುಉತ್ತರ ಹೋಬಳಿ: ಯಶವಂತಪುರ 

ಗ್ರಾಮ : ಜಾಲಹಳ್ಳಿ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ವಾರ್ಡ್ ಸಂ . | ಸರ್ವೆ ಸಂ . | ತರಹ ಭೂಸ್ವಾಧೀನಕ್ಕೆ 

ಚೆಕ್ಕುಬಂದಿ 
ಒಳಪಡುವ ಜಮೀನು ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 

ವಿಸ್ತೀರ್ಣ 

ಎಕರೆ - ಗುಂಟೆ 
ನರಸಿಂಹಯ್ಯ , ಸಿದ್ದಯ್ಯ ಬಿನ್ ಕ್ಲಿಫರ್ಡ್ ಮಾಸ್ಕರೆನಾಸ್ , ಹೊಸ ನಂ .16 , 14 /3 | ಮನೆ/ | 1 - 05 | ರಸ್ತೆ | ಸ. ನಂ .15ರ | ರಸ್ತೆ & ಸ. ನಂ .16ರ 
ಕಾತಡಯ್ಯ , ತಿಮ್ಮಯ್ಯ ಬಿನ್ ನರಸಿಂಹಯ್ಯ , ಸಿದ್ದಯ್ಯ , ಹಳೆ ನಂ .02 

ನಿವೇಶನ 

ಸ್ಮಶಾನದ ಸ. ನಂ .14 /2ರ ಜಾಗ 
ಮಾರಣ್ಣ , ಕೃಷ್ಣಮ್ಮ ಕೋಂ | ತಿಮ್ಮಯ್ಯ, ಕೃಷ್ಣಮ್ಮ , ನಾಗಯ್ಯ , 

ಜಮೀನು ಜಾಗ. 
ಸಿಂಗಲ್‌ಲಾಲ, ನಾಗಯ್ಯ ಬಿನ್ ಕೆಂಪಮ್ಮ , ಕೆ.ದೊಡ್ಡಯ್ಯ , 
ದೊಡ್ಡನಾಗಯ್ಯ , ಕೆಂಪಮ್ಮ ಎಂ . ಬಿ. ನಾಗರಾಜು, 
ಕೋಂ ಕಾಳಿಯಣ್ಣ, ತಿಮ್ಮರಾಯಪ್ಪ, ವೆಂಕಟೇಶಯ್ಯ , 
ಕೆ.ದೊಡ್ಡಯ್ಯ ಬಿನ್ ಕ್ಲಿಫರ್ಡ್ ಮಾಸ್ಕರೆನಾಸ್, 
ಕಾಳಮಾಯಣ್ಣ, ಎಂ . ಬಿ . ನರಸಿಂಹಯ್ಯ , ಸಿದ್ದಯ್ಯ , 
ನಾಗರಾಜು ಬಿನ್ ಭದ್ರಪ್ಪ, ತಿಮ್ಮಯ್ಯ, ಕೆಂಪಮ್ಮ , 
ತಿಮ್ಮರಾಯಪ್ಪ ಬಿನ್ ನಾಗಯ್ಯ , ಕೆಂಪಮ್ಮ , 
ಅನುಮಂತರಾಯಪ್ಪ, ಕೆ.ದೊಡ್ಡಯ್ಯ , ಎಂ .ಬಿ. 
ವೆಂಕಟೇಶಯ್ಯ ಬಿನ್ ನಾಗರಾಜು, ತಿಮ್ಮರಾಯಪ್ಪ, 
ಮೂಡಲಯ್ಯ , ಕ್ಲಿಫರ್ಡ್ ವೆಂಕಟೇಶಯ್ಯ , ಕ್ಲಿಫರ್ಡ್ 
ಮಾಸ್ಕರೆನಾಸ್ ಬಿನ್ ಮಾಸ್ಕರೆನಾಸ್ 

ಲೂಯಿಸ್ ಮಾಸ್ತರೆನಾಸ್ 
ಸ್ಥಳ: ಬೆಂಗಳೂರು 

ಚಿಕ್ಕಮುನಿಯಪ್ಪ 
ದಿನಾಂಕ:20.07.2010 

ಉಪ ಆಯುಕ್ತರು (ಭೂಸ್ವಾಧೀನ) ಬೃಹತ್ 
ಪಿಡಿ - 93 

ಬೆಂಗಳೂರು ಮಹಾನಗರ ಪಾಲಿಕೆ. 


280 - a FODF &37 Osas, Todowed SAP 09 , 9000 

22 : 2 
URBAN DEVELOPMENT DEPARTMENT 

NOTIFICATION 

No .UDD /474/MNX /2010, Bangalore , Dated :5th August, 2010 
In exercise of the powers conferred by sub -section ( 1) of Section -48 of the Land Acquisition Act -1894 (Central Act- 1894 ) the Government of Karnataka 
hereby withdrawn from the acquisition the lands specified in the schedule in respect of which the Preliminary Notification was published in the Karnataka Gazette 
dated : 19 -01- 1989 (pages 124 to 125 ), and 26th January 1989 (pages 151 to 173) and on 2nd February 1989 (pages 177 to 199 ) vide Notification 
No.BDA/ALAO /A3/139/ 88 -89, under section -17 (1) of Bangalore Development Authority Act-1976 and Final Notification No.HUD 483 MNX 1991 dated :19-01-1994 
was published in the Karnataka Gazette dated :03-03 - 1994 in Part- 111-(1) under Sub -section ( 1) of Section - 19 of Bangalore Development Authority Act- 1976 
(Karnataka Act-12 of 1976 ) for formation of layout Called " GNANABHARATHI LAYOUT” . 

SCHEDULE 
DISTRICT:BANGALORE TALUK : BANGALORE -SOUTH 

HOBLI: KENGERI 

VILLAGE :NAGADEVANAHALLI 
SI. Name of the 

Dryl Wet Total Kharab Remaining Assessment Extent Extent East West North South 
No . Khatedar/Anubhavadar No . Garden Extent 

Extent 

Acquired with Sy.No . Sy. No. Sy.No . Sy.No . 
Sri/Smt. 

drawn 


Devegowda, 
D .Hanumaiah , D .Lingaiah , 
D .Ramaiah 


| 


77 


Dry 


| 


2 -00 


0 -04 


1- 36 


2 -80 


1 - 30 


0- 30 


27 


78 ,82 


76 


78 


Total 


0 -30 


TOTAL EXTENT WITH DRAWN 30 Guntas ( Thirty guntas Only ) 


By Order and in the name of the Governor of Karnataka 

M . S .PREMACHANDRA 


PR - 1202 


Under Secretary to Government 
Urban Development Department. 


೩೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1) ಕರ್ನಾಟಕ ತಿದ್ದುಪಡಿ ಕಾಯ್ದೆ 33/91ರ ಅನ್ವಯ ಅಧಿಸೂಚನೆ 

ಕ್ರಮಾಂಕ: ಕಗೃಮಂ./ಭೂಸ್ವಾವಿ./18/2010 - 11 , ದಿನಾಂಕ:14ನೇ ಜುಲೈ , 2010 
ಈ ಅಧಿಸೂಚನೆಯ ಅನುಬಂಧದಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿಯ ವಸತಿ ಯೋಜನೆಗೆ ಬೇಕಾಗುವುದೆಂದು ಗೃಹ 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು, ಇವರಿಗೆ ಕಂಡುಬಂದಿದೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ, 1894ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4(2)ನೆಯ ಪ್ರಕರಣದಲ್ಲಿ ವಿಹಿತವಾದ 
ಅಧಿಕಾರವನ್ನು ಉಪಯೋಗಿಸಲು ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು, ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ, ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ 
ತಾರೀಖಿನಿಂದ 30 ದಿನಗಳೊಳಗಾಗಿ 1991ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮದ 3ರ 
ಪ್ರಕರಣದ ಮೇರೆಗೆ ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿಭವನ, 
ಬೆಂಗಳೂರು. ಇವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ 
ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, 
ಹಸ್ತಾಂತರ , ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ದಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಗೃಹ ಆಯುಕ್ತರವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭೂ ಪರಭಾರೆಯ ಪರಿಹಾರವನ್ನು ನಿರ್ಧರಿಸುವ 
ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

- ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 

ಪರಿಶಿಷ್ಟ 
ಜಿಲ್ಲೆ : ಬೆಳಗಾವಿ ತಾಲ್ಲೂಕು: ಗೋಕಾಕ ಹೋಬಳಿ: ಗೋಕಾಕ 

ಗ್ರಾಮ : ಗೋಕಾಕ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ . ತರಹ 

ಚೆಕ್ಕುಬಂದಿ 

ವಿಸ್ತೀರ್ಣ 

ಆಕಾರ 

ಎ - ಗುಂ ರೂ . ವೈ . 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 

5 . 
1. ನೆಳ್ಳಿ ಬಸವಣ್ಣೆಪ್ಪ ಈರಪ್ಪ 

ಋಷ್ಠಿ 

ಗ್ರಾಮ 102ಗಿಬಿ 1011A | 10th & 3 | 7 - 00 | 
ಹದ್ದು 


೪೦ . 


10 . 


| 


11 


101ಂಬಿ 


12 . 00 


ಭಾಗ - ೩ 


೩೩೬೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 
ಅನುಭವದಾರರ ಹೆಸರು ಸರ್ವೆ ನಂ . 

ತರಹ 


ಖಾತೆದಾರರ ಹೆಸರು 


ಚೆಕ್ಕುಬಂದಿ 


ವಿಸ್ತೀರ್ಣ | 


*)2 


ಆಕಾರ 
ರೂ . ವೈ . 


ಎ - ಗುಂ 


ಪೂರ್ವ 


ಪಶ್ಚಿಮ | 


ಉತ್ತರ | ದಕ್ಷಿಣ 


5 


10 


11 . 


102ಬಿ 


1011ಬಿ 


104 


7 . 00 


110 | 


ಗ್ರಾಮ 


110 / 2 


8 .59 


ಹದ್ದು 


ಹೆದ್ದಾರಿ 


110 /2 


110 / 


110 /3 


2 . 61 


2. ನೆಳ್ಳಿ ಕಸ್ತುರೆವ್ವ ಕೋಂ 

ಗುರುಲಿಂಗಪ್ಪ 
ಬಿದರಿ ಮಹಂತೇಶ್ 
ಶಿವಪುತ್ರಪ್ಪ 
| ಶಿಂಗಳಾಪುರ ವಿಠಲ 
ಲಕ್ಷ್ಮಣರಾವ್ 
ಬಿದರಿ ಮಹಂತೇಶ್ 
ಶಿವಪುತ್ರಪ್ಪ 
ಪಾಶ್ಚಾಪೂರ ಲಕ್ಷ್ಮಣ 
ಪುಂಡಲೀಕಪ 


ನೆಳ್ಳಿ ಕಸ್ತುರೆವ್ವ ಕೋಂ 
ಗುರುಲಿಂಗಪ್ಪ 
ಬಿದರಿ ಮಹಂತೇಶ್ 
ಶಿವಪುತ್ರಪ್ಪ 
ಶಿಂಗಳಾಪುರ ವಿಠಲ 
ಲಕ್ಷ್ಮಣರಾವ್ 
ಬಿದರಿ ಮಹಂತೇಶ್ 
ಶಿವಪುತ್ರಪ್ಪ 
ಪಾಶ್ಚಾಪೂರ ಲಕ್ಷ್ಮಣ 
ಪುಂಡಲೀಕಪ್ಪ 


1024 A | 102 /2 & 4 - 00 

5 
ಮಾಲಿನಿ | ರಾಜ್ಯ 5- 02 

ರಸ್ತೆ 
ಮಾಲಿನಿ | ರಾಜ್ಯ | 1- 36 

ಹೆದ್ದಾರಿ 
ಮಾಲಿನಿ | ರಾಜ್ಯ | 5 - 22 
- ರಸ್ತೆ ಹೆದ್ದಾರಿ 
ಮಾಲಿನಿ | 

0 - 21 
ರಸ್ತೆ | ಹೆದ್ದಾರಿ 


110/3 


ಖುಷ್ಠಿ 


110 /2 


ಗ್ರಾಮ 


8.00 


ಹದ್ದು 
_ 104 


109 


102 /5 


| 


ರಾ 


hಳಿ 


ಒಟ್ಟು 


24 - 01 


38. 20 


ತರಹ 


ಆಕಾರ 


ಘೋಷ್ಟಾರೆ 
ಗ್ರಾಮ: ಗೋಕಾಕ್ 
ವಿಸ್ತೀರ್ಣ 
ಎ - ಗು 
24 - 01 
24 - 01 


ರೂ . ಪೈ 


ಖುಷ್ಠಿ 


38. 20 
38. 20 


ಒಟ್ಟು 


ಗೃಹ ಆಯುಕ್ತರು, 
ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು. 


ಪಿಡಿ - 95 


2220 FUDTEIT OOZTE , Rooiwo SAP 09, 9000 

XJ80 - a 
URBAN DEVELOPMENT DEPARTMENT 

NOTIFICATION 

No.UDD/463/MNX /2008 , Bangalore, Dated :8th April , 2010 
In exercise of the powers conferred by sub -section ( 1) of Section -48 of the Land Acquisition Act- 1894 (Central Act- 1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :22 -05 - 2008 in Part -ill at pages from 1 to 75 vide Notification No. BDA/COMMR /DC (LA )/ALAO / 158 /2008 -09, Dated :21-05 -2008 and Final Notification 
No.UDD 51 MNX 2010 Dated : 18 -02- 2010 was published in the Karnataka Gazette Dated : 18 - 02 - 2010 in Part- III under Sub -section ( 1) of Section - 19 of BDA Act 
1976 (Karnataka Act- 12 of 1976 ) for formation of layout Called "NADAPRABHU KEMPEGOWDA LAYOUT" . 

SCHEDULE 
DISTRICT:BANGALORE TALUK : BANGALORE SOUTH 

HOBLI:KENGERI 

VILLAGE:SULIKERE 
Name of the Khatedar/ Dry /Wet/ Total Kharab Remaining Assessment Extent Extent East West North South 
No. Anubhavadar 

Garden Extent 

Extent 

Acquired with Sy.No Sy. No Sy .No Sy.No 
Sri/Smt. 

drawn 
A -G A -G A - G 

Rs . Ps. A . G . A - G 
6 

10 11 12 13 
Lankappa, 15 Dry | 5 -080 - 12 4 - 36 

5 - 15 4 -00 4 - 00 

14 , 16 , 27 
Hanumanthaiah , 

15 ( P ) 

15 ( P ) 
Government, R .Naveen 
S /o Ramaswamy 
Total 

4 -00 
TOTAL EXTENT WITH DRAWN 04 ACRES (Four Acres Only ) 

By Order and in the name of the Governor ofKarnataka , 

M .S .PREMACHANDRA 
PR -722 

Under Secretary to Government, 
Urban Development Department. 


2 


5 


1 


14 


1. 


52 , 


ers 


vern 


No. 


280 - a FODF &37 Osas, Todowed SAP 09 , 9000 

2220 
URBAN DEVELOPMENT DEPARTMENT 

NOTIFICATION 

No .UDD /533 /MNX / 2007 , Bangalore , Dated : 10 "" May , 2010 
f the powers conferred by sub -section (1) of Section -48 of the Land Acquisition Act- 1894 (Central Act- 1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :03 - 02- 2003 in Part- III at pages from 1 to 179 vide Notification No . BDA /COMMR /ALAO /LA9/ 104 /2002 - 03 Dated :03 .02 . 2003 and FinalNotification No.UDD 
193 MNX 2004 Dated :23 -02 -2004 was published in the Karnataka Gazette Dated :23 -02-2004 in Part- III under Sub -section (1 ) of Section -19 of BDA Act- 1976 
(Karnataka Act- 12 of 1976 ) for formation of layout Called " ARKAVATHI LAYOUT" . 

SCHEDULE 
DISTRICT:BANGALORE TALUK : BANGALORE NORTH 

HOBLI:KASABA 

VILLAGE :NAGAVARA 
SI. Name of the Khatedari Sy . Dry / 

Wet/ Total Kharab Remaining Assessment Extent Extent East West North South 
Anubhavadar No . Garden Extent 

Extent 

Acquired with Sy .No Sy. No Sy .No Sy.No 
Sri/Smt. 

drawn 
A -G A -G 

A - G 

Rs . Ps . A .G . A -G 
2 3 4 5 6 

7 

8 / 9 10 11 12 13 14 
1. A .Ramaiah , A . Vasudeva 89/2 Gdn . 0 -12 

0 - 12 

1 - 31 0 - 12 0 - 09.5 87 89 /4 , 5 89/ 1 89 / 3 
bin Late M . Anjanappa, 
A . Prakash , A .Ravi bin 

Late H . Appanna 
2 . Appayanna bin Kalappa 89 /4 Gdn . 0 - 16 - 0 - 16 

1 -74 0 - 100 -1089/ 3 89/ 

6 89/ 

5 78 
Sardar Ahmed bin 

89 /6 Gdn . 0 - 31 - 0 -31 3 -37 0 -250 - 13 89/4 , 89 /7 , 8 90 7 8 
Abdul Rehim , 
A .Ramaiah , A .Vasudev 
bin Late H . Anjanappa , 
Aravindkumar parek bin 
Late Mongilal 
Total 

0 - 32 . 5 
TOTAL EXTENT WITH DRAWN 0 - 32 .5 GUNTAS ONLY ( Thirty two and half Guntas Only ) 

By Order and in the name of the Governor of Karnataka , 

M . S .PREMACHANDRA 
PR -811 

Under Secretary to Government, 
Urban Development Department. 


5 


೩೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

ಭಾಗ - ೩ 
ಆರ್ಥಿಕ ಇಲಾಖೆ 
ಅಧಿಸೂಚನೆ ಸಂಖ್ಯೆ :ಎಫ್ಡಿ 35 ಇಪಿಎಸ್ 2010, ಬೆಂಗಳೂರು, ದಿನಾಂಕ:5ನೇ ಆಗಸ್ಟ್ , 2010 | 
ವಿಷಯ : ದಿನಾಂಕ 01 - 01 - 2006 ರಿಂದ 31 -12 - 2008 ರ ಅವಧಿಗೆ ಅಬಕಾರಿ ಅಧೀಕ್ಷಕ ವೃಂದದ ಮುಂಬಡ್ತಿಗಳ ವಿಮರ್ಶೆ ಮತ್ತು ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ 

ಬಗ್ಗೆ. 
ಉಲ್ಲೇಖ : 1. ಅಧಿಸೂಚನೆ ಸಂಃ ಎಫ್‌ಡಿ 224 ಇಪಿಎಸ್ 2002 ದಿನಾಂಕ 29 - 04 - 2003. 

2 . ಅಧಿಸೂಚನೆ ಸಂ : ಎಫ್‌ಡಿ 131 ಇಪಿಎಸ್ 2006 ದಿನಾಂಕ :22 - 01 - 2007 . 

3. ಅಧಿಸೂಚನೆ ಸಂ : ಎಫ್‌ಡಿ 132 ಇಪಿಎಸ್ 2006 ದಿನಾಂಕ 12- 05 - 2008. 
ಸರ್ಕಾರವು, ಮೇಲೆ (1) ರಲ್ಲಿ ಉಲ್ಲೇಖಿಸಲಾದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಅಬಕಾರಿ ಉಪ ಅಧೀಕ್ಷಕರ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಆಧರಿಸಿ ಮೇಲೆ (2) ರಲ್ಲಿ 
ಉಲ್ಲೇಖಿಸಲಾದ ಅಧಿಸೂಚನೆಯಲ್ಲಿ 01 - 01- 2003 ರಿಂದ 31 -12 - 2005ರ ಅವಧಿಗೆ ಅಬಕಾರಿ ಅಧೀಕ್ಷಕ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿರುತ್ತದೆ. ಸರ್ಕಾರವು ಮೇಲೆ 
(3) ರಲ್ಲಿ ಉಲ್ಲೇಖಿಸಲಾದ ಅಧಿಸೂಚನೆಯಲ್ಲಿ ದಿನಾಂಕ 01 -01- 2003 ರಿಂದ 31-12 - 2005ರ ಅವಧಿಗೆ ಅಬಕಾರಿ ಉಪ ಅಧೀಕ್ಷಕ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿರುತ್ತದೆ. 
ಮೇಲೆ (1) ಮತ್ತು (3) ರಲ್ಲಿ ನಮೂದಿಸಿರುವ ಅಬಕಾರಿ ಉಪ ಅಧೀಕ್ಷಕ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಗಳನ್ನು ಆಧರಿಸಿ, ತದನಂತರದ ಅವಧಿಯಲ್ಲಿ ಅಬಕಾರಿ ಅಧೀಕ್ಷಕ ವೃಂದಕ್ಕೆ ಅರ್ಹ 
ಅಧಿಕಾರಿಗಳನ್ನು ಮುಂಬಡ್ತಿಗೊಳಿಸಲಾಗಿರುತ್ತದೆ. 

ಪ್ರಸ್ತುತ, 01- 01 - 2006 ರಿಂದ 31- 12 - 2008 ರ ಅವಧಿಯ ಅಬಕಾರಿ ಅಧೀಕ್ಷಕರ ವೃಂದದ ಮುಂಬಡ್ತಿಗಳ ವಿಮರ್ಶೆ ಮತ್ತು ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಅವಶ್ಯಕತೆ 
ಉಂಟಾಗಿರುತ್ತದೆ. ಆದ್ದರಿಂದ, ಸರ್ಕಾರವು ಸದರಿ ವೃಂದದ ಮುಂದುವರೆದ ಅವಧಿಯ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ತಯಾರಿಸಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ತಯಾರಿಸುವಾಗ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಕಾಲಕಾಲಕ್ಕೆ ನೀಡಿರುವ ಮಾರ್ಗಸೂಚಿಗಳನ್ನು ಪಾಲಿಸಲಾಗಿರುವುದರಿಂದ ಮುಂಬಡ್ತಿಗೆ ಪರಿಗಣಿಸಲಾದ ಅರ್ಹತೆ ಮತ್ತು ರಿಕ್ತಸ್ಥಾನಗಳ 
ಬಳಕೆಯ ಅನುಸಾರ ಪ್ರತಿಯೊಬ್ಬ ಅಧಿಕಾರಿಗೆ ನೀಡಲಾದ ಅರ್ಹತಾ ದಿನಾಂಕವನ್ನು ಕಾಲಾನುಕ್ರಮವಾಗಿ ನೀಡಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ತಯಾರಿಸುವಾಗ ಪರಿಶಿಷ್ಟ ಜಾತಿ 8 
ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡುವ ಸಂಬಂಧದಲ್ಲಿ ಸರ್ಕಾರವು, ಕಾಲಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಅನುಸರಿಸಲಾಗಿರುತ್ತದೆ. ಅದರಂತೆ ಅಧಿಕಾರಿಗಳಿಗೆ 
ನೀಡಲಾಗಿರುವ ಅರ್ಹತಾ ದಿನಾಂಕಗಳನ್ನು ಈ ಅಧಿಸೂಚನೆಯ ಅನುಬಂದ್ರದಲ್ಲಿ ತೋರಿಸಲಾಗಿದೆ. 

ದಿನಾಂಕ 01 - 01 -2006 ರಿಂದ 31- 12 - 2008ರ ಅವಧಿಗೆ ಅಬಕಾರಿ ಅಧೀಕ್ಷಕ ವೃಂದದ ಮುಂದುವರೆದ ತಾತ್ಕಾಲಿಕ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ 
ಜೇಷ್ಠತಾ ಪಟ್ಟಿಯು ಅಬಕಾರಿ ಉಪ ಅಧೀಕ್ಷಕ ಮತ್ತು ಅಬಕಾರಿ ಅಧೀಕ್ಷಕ ವೃಂದಗಳಲ್ಲಿ ಹೊರಡಿಸಿರುವ ಅಂತಿಮ ಜೇಷ್ಠತಾ ಪಟ್ಟಿಗಳಲ್ಲಿ ನಿಗದಿಪಡಿಸಿರುವ ಜೇಷ್ಠತೆಯನ್ನು ಪ್ರಶ್ನಿಸಿ ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಯ ಮುಂದೆ ಸಲ್ಲಿಸಲಾಗಿರುವ ಮತ್ತು ಬಾಕಿ ಇರುವ ಅರ್ಜಿಗಳ ಮೇಲೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ನೀಡುವ ಅಂತಿಮ ತೀರ್ಪುಗಳಿಗೆ ಒಳಪಟ್ಟಿರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

೩೩೭೩ 
ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ನೀಡಲಾದ ಜೇಷ್ಠತಾ ಸ್ಥಾನದಿಂದ ಮತ್ತು ನೀಡಲಾಗಿರುವ ಅರ್ಹತಾ ದಿನಾಂಕದಿಂದ ಬಾಧಿತರಾಗಬಹುದಾದ ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳು 
ಅಥವಾ ಸಲಹೆಗಳು ಏನಾದರೂ ಇದ್ದಲ್ಲಿ ತಮ್ಮ ಅಹವಾಲನ್ನು ಸಮರ್ಥಿಸುವ ಅಗತ್ಯ ದಾಖಲೆಗಳೊಂದಿಗೆ ಈ ಅಧಿಸೂಚನೆಯ ದಿನಾಂಕದಿಂದ 30 ದಿನಗಳ ಒಳಗಾಗಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ , ಆರ್ಥಿಕ ಇಲಾಖೆ, ವಿಧಾನಸೌದ್ರ, ಬೆಂಗಳೂರು-1 ಇವರಿಗೆ ಲಿಖಿತ ಮೂಲಕ ಸಲ್ಲಿಸುವುದು . ತದನಂತರ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಅಬಕಾರಿ) . 
REVIEW – CUM - PROVISIONAL GRADATION LIST IN THE CADRE OF SUPERINTENDENT EXCISE 

FOR THE PERIOD FROM 01 -01 - 2006 TO 31 -12- 2008, 
SL . NAME RANKING IN THE Reservation DATE OF DATE OF ACTUAL DATE 

REMARKS 
NO. 

FINAL GRADIATION Category BIRTH ENTRY INTO 
LIST OF DEPUTY 

GOVT SERVICE PROMOTION 
SUPTD OF EXICE 

TO THE CADRE 


OF 


| 


377 


| 


10 | 


03/ 06 /2005 


378 


282 ] s. M . KAVALA GUDDA 

K .ANNAPPA NAIK 
Y . MANJUNATH 
D . T . NAIK 
R .J JWALANA 


379 


| 
| 


380 


| 
| 


RBE 
Pl.see Sl.No .280 . 
RBE 
RBE 
RBE 


381 


| 
| 
| 


NARASIMHAMURTY 


382 


27 / 02 /1954 - 04 / 04 /1977 
20/ 08 /1946 18/ 07 /1970 
01/01/1975 | 27 /03/ 2002 
01/ 11 / 1947 19/ 10/ 1970 
10/12/1947 08/06/1970 
07 / 06 /1948 08 / 05 / 1970 
01 / 06 /1949 08/ 04 / 1970 
07/ 06/ 1950 08/ 05 /1970 
13/10/1945 10/ 12 / 1970 
18/ 12/1948 - 08 /11/ 1970 

08/ 11/ 1949 01 /10/ 1981 . 
| 01/ 10/ 1946 | 08 /10/ 1970 


283 


| G . K .GOVINDANNAVAR 


383 


29/ 08/2006 
29/ 08 / 2006 


284 


BABU MADIVALA 


384 


385 


- - 


RBE 
R .B . E . 


386 


R . C . CHANNASHETTY 
H . S .GOTLA 

M . S . NAGARAJ 
MUDIYAPPA 


285 


387 


29/ 08/ 2006 


388 


RBE 


೩೩೭೪ 

SL. 
NO . 


NAME 


M .B . SUNKAD 
JOSEPH MINALKAR 
B .B .RADDAR 


286 


S . C .GANIGER 


393 


16 


287 CHANNAMALLAPPA 
288 NAZIMULLA HUSSAIN 
289 B .V .HUVAPPA GOWDA 

ABDUL GAFOOR 
B . M .NAGABHUSHAN 
A . A . SHARIF 
V .RAMESH 
S .V .KOTAGI 
K .MARIDEVE GOWDA 
SHANKARAPPA 
B .H .MALIGER 
B . C .WAGMORE 
R . LINGAPPA 

G .VENKATRAMANAIAH 
| 290 VIJAY KUMAR 


FOOTE37 ODLJE, To docd STP 09 , 9000 

281 – 2 
RANKING IN THE Reservation DATE OF DATE OF ACTUAL DATE 

REMARKS 
FINAL GRADIATION Category BIRTH ENTRY INTO OF 
LIST OF DEPUTY 

GOVT SERVICE PROMOTION 
SUPTD OF EXICE 

TO THE CADRE 

6 
389 01/05 /1947 | 08 /07 /1970 

RBE 
390 08 /08 /1947 16 / 10 / 1970 

RBE 
391 05 /08 / 1948 08 /06 / 1970 

Sealed cover procedure adopted . 
392 14 SC 02 /02 /1947 11/08/ 1970 29 /08 / 2006 No eligible SC candidate is 

available . 
15 03 /07 /1949 16 /09/ 1970 29/08 / 2006 
394 

03/06 /1950 10 /08 / 1970 

29 /08 / 2006 
395 

25 /08 / 1954 5 / 11 /1981 29 /08 / 2006 
396 03/ 10 / 1945 16 / 10 / 1970 

RBE 
397 10 /03 /1945 08 / 10 / 1970 

RBE 
398 06 /02 / 1946 17 / 10 / 1970 

RBE 
399 05 /03 /1947 09/01/1970 

Expired 
400 01/03 /1945 17 / 10 / 1970 

RBE 
07 /08 / 1945 17 / 10 / 1970 

RBE 
402 05 /05 / 1945 08 / 10 / 1970 

RBE 
403 15 /01/1948 27 /08 / 1970 

RBE 
404 14 /05 / 1945 01/ 06 / 1968 

RBE 
405 06 /03 /1945 19 /10 / 1970 

RBE 
406 01/ 12 / 1955 14 / 12 / 1983 

PI. SEE SL NO 281 
407 L 18 01/06 /1951 04 /04 / 1977 1 29 /08 /2006 


401 


280 - a 


೩೩೭೫ 


NAME 


REMARKS 


SL . 
NO . 


FDF & F ODEJE, TO DO WOO BAT 09 , 9000 
RANKING IN THE Reservation DATE OF DATE OF ACTUAL DATE 
FINAL GRADIATION Category BIRTH ENTRY INTO 

OF 
LIST OF DEPUTY 

GOVT SERVICE PROMOTION 
SUPTD OF EXICE 

TO THE CADRE 


408 


01/09/ 1949 


30 /03 / 1977 


Sealed cover procedure adopted . 


409 


15 / 11/ 1947 
10 / 10 / 1944 


04 / 06 / 1977 
27 / 12/ 1967 


410 


RBE 
RBE 
RBE 


08 /02/ 1947 


K .SHAMANNA 
H .R .GANAPATI BHAT 
B .GOPAL 

B . SUSHIL KUMAR 
291 H . N .ANAND 
292 VENKATESH PADAKI 
293 G .M .KAREVAN 
294 B . J.HIREMATH 
295 N RAMCHANDRAIAH 


411 
412 
412A 
413 


20 


01/06 /1956 
08 / 10 / 1948 
10 /08 / 1948 
01/ 11/1949 


02/01/ 1968 
06 / 11 / 1981 
26 / 12 / 1986 
17 /08 // 1970 
11/ 10 /1981/ 
05 / 11 / 1981 


29 /08 /2006 
29 /08 / 2006 
29 /08 /2006 
29/08 /2006 
29 /08 /2006 


414 


415 


21SC 


10 /05 / 1955 | 


No eligible SC candidate is 
available . 


416 


10 / 10 / 1954 
06 /01/ 1951 


29 /08 / 2006 
29 /08 / 2006 


417 


418 


01/07 /1945 


09 / 11/ 1981 
13 /11/1981 
23/ 12 / 1967 
17 / 10 / 1970 
11 /01/ 1968 


RBE 


419 


420 


296 G .N .SOMESHWARA 
297 T. R . JAYASIMHA 

A .RUDRAPPA 
H . P .BASAVARAJ 
MAYAPPACHAR 
SIDDAPPAJI 
SHIVANANJAPPA 
H . D .NAGARAJ 
H .L.LAKSHMANA GOWDA 
MALLAREDDY 


RBE 
RBE 
RBE 
RBE 


421 


27 /12 / 1967 


06 /05 / 1945 
24 /03/ 1946 
06 / 4 / 1947 
02 /06 / 1946 
13 / 12 / 1946 
07 /03 /1947 
08 /03/ 1949 


422 


423 


RBE 


01/ 02 / 1968 
30 / 12 / 1967 
01/ 02 / 1968 
19/ 10 /1970 


424 


RB E 


425 


R . B .E . 


2228 


288 - 2 


SL . 


NAME 


REMARKS 


FOOTE37 ODLJE, To docd STP 09 , 9000 
RANKING IN THE Reservation DATE OF DATE OF ACTUAL DATE 
FINAL GRADIATION Category BIRTH ENTRY INTO 

OF 
LIST OF DEPUTY 

GOVT SERVICE PROMOTION 
SUPTD OF EXICE 

TO THE CADRE 


6 


426 


01/07 / 1947 


24 /06 / 1968 


RBE 
R . B . E . 


427 


01/07/ 1949 


07 /08 /1970 


M . EROJI RAO 
D .RAMAPPA 
Y .CHANDRASHEKARIAH 

S .S .DODDANNAVAR 
298 P .RAMESH 


428 


10 /09 / 1945 


15 / 10 /1970 


RBE 


429 


01/03 /1946 


RBE 


430 


13 /07 /1951 


24 /10/2008 


H . TIMMEGOWDA 


431 


12 /08 /1956 
01/07 / 1949 


19 / 10 / 1970 
25 /06 / 1973 
08 / 11/ 1983 
13 /08 / 1970 
21/ 12 / 1978 
01/02/ 1968 


Sealed cover procedure adopted . 
RBE 


M . SUNDAR NAIK 


432 


M .C .BEEMARAJ 


433 


RBE 


HELEN VIJAYAKUMARI 


434 


12 /02 /1946 
13/07/ 1947 
05 /02 /1953 


RBE 


299 H . B .BALAGANGADHARA 


435 


25 


13 /12 /1983 


24 /10 /2008 


300 IN .CHANDRASHEKAR 


436 


26 


19 /02/1957 


24 / 10 / 2008 


14 / 11/1983 
14 /11/ 1983 


301 SHAM SAVALAGI 


437 


27SC 


01/06 /1957 


24 / 10/ 2008 


No eligible SC candidate is 


available . 


302 PUTTANNA 


438 


28 


22/ 11/ 1952 


24 /10 /2008 


11 / 11 / 1983 
12 /01/ 1968 


H .R .KATTIMANI 


439 


10 /03/1946 


RBE 


303 


S .NAGARAJAIAH 


440 


29 


13 / 11 / 1953 


09 /11/ 1983 


24 /10 /2008 

S .G . Narayana 
Under Secretary to Government, 
Finance Department (Excise ). 


PR - 1199 


280 - a 


FDE :37 ODZIE , Toowoo GMT 09, 9000 


2222 


SI 


No. 


URBAN DEVELOPMENT DEPARTMENT 

NOTIFICATION 

No .UDD /71/MNX /2010 , Bangalore , Dated : 10th May , 2010 
In exercise of the powers conferred by sub -section ( 1) of Section -48 of the Land Acquisition Act -1894 (Central Act- 1894 ) the Government of Karnataka 
hereby withdraw from the acquisition of lands specified in the schedule in respect of which the Preliminary Notification was published in the Karnataka Gazette 
Dated : 26 .05 . 1988 , 02. 06 . 1988 , 09. 06 . 1988 , in Part -ill at pages from 190 to 199, 203 to 212 , 213 to 222 vide Notification No.BDA /SALAO / A6 /PR /229/87-88 , 
Dated :23. 03 . 1988 and Final Notification No.UDD 434 MNX 1997 Dated :17 .09. 1997 was published in the Karnataka Gazette Dated :18 .09. 1997 under Sub - section 
( 1) of Section - 19 of BDA Act 1976 (Karnataka Act- 12 of 1976 ) for formation of layout Called " JAYAPRAKASH NARAYANA NAGAR - VIIIth STAGE ". 

SCHEDULE 
DISTRICT:BANGALORE TALUK : BANGALORE SOUTH 

HOBLI:UTTARAHALLI VILLAGE :KOTHANUR 
Name of the Sy. Dry! Total Kharab Remaining Assess- Extent Extent 

Boundaries 
Khatedar/Anubhavadar No. Wet/ Extent 

Extent ment Acquired with 
Sri/Smt. Garden 

drawn 
A - G Rs .Ps. | A . G . A - G East West North South 

Sy .No Sy. No Sy.No Sy .No 
Govindappa , 

177 / 2 | Dry 3 -28 - 3 - 28 4 -67 | 3- 28 | 0-29 86 177 177 
Narayanappa Slo 
Marappa, Haliman 
Total 

0 -29 
TOTAL EXTENT WITH DRAWN 29 GUNTAS ONLY (Twenty Nine Guntas Only ) 

By Order and in the name of the Governor of Karnataka 

M . S .PREMACHANDRA 
PR -812 

Under Secretary to Government 
Urban Development Department. 


173 


೩೩೭೮ 


FDF :37 ODRE, Todowo RT 09 , 9000 


XJ07 - a 


URBAN DEVELOPMENT DEPARTMENT 

NOTIFICATION 

No.UDD /433 /MNX/ 2007 , Bangalore , Dated : 14th May , 2010 
In exercise of the powers conferred by sub -section (1) of Section -48 of the Land Acquisition Act- 1894 (Central Act-1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :09-04 - 2003 in Part- III at pages from 1 to 28 vide Notification No .BDA/COMMR /SALAO /79/2003-04 Dated :08 .04 .2003. Final Notification No.UDD 749 MNX 
2003 Dated :09 - 09 - 2003 was published in the Karnataka Gazette Dated: 10 - 09 - 2003 in Part- III under Sub -section ( 1 ) of Section - 19 of BDA Act- 1976 (Karnataka 
Act-12 of 1976 ) for formation of layout Called " FURTHER EXTENSION OF SIR M . VISVESWARAYANAGAR LAYOUT". 

SCHEDULE 
DISTRICT :BANGALORE TALUK : BANGALORE NORTH HOBLI:YESHWANTHAPURA 

VILLAGE :GIDADAKONENAHALLI 
Si. Name of the Khatedari Sy . Dry/Wet/ Total Kharab Remaining Assessment Extent Extent East West North South 
No . Anubhavadar 

Garden Extent 

Extent 

Acquired with Sy .No Sy . No Sy.No Sy .No 
Sri/Smt. 

drawn 
A -G A - 

GLA-G Rs. Ps . A .G . A -G 
2 

10 11 12 13 14 
Madaiah Bin 15 /1 Dry 0- 390 - 10 0-29 1 - 16 

0 - 39 | 0 - 29 15 / 2 | Gramatana 15 /5 , 18 
Chennapillappa, 
Mudlaiah Bin 
Veerachikkaiah 


1. 


Total 


0 - 29 


TOTAL EXTENT WITH DRAWN 29 GUNTAS (Twenty nine Guntas Only ) 

By Order and in the name of the Governor ofKarnataka , 

M .S .PREMACHANDRA 


PR - 822 


Under Secretary to Government, 


Urban Development Department. 


280 - a 


FOF :37 JOZE, Toowoo RT 09 , 9000 


೩೩೭೯ 


URBAN DEVELOPMENT DEPARTMENT 


NOTIFICATION 

No.UDD /744/MNX /2001 , Bangalore , Dated :21st May , 2010 
In exercise of the powers conferred by sub -section (1) of Section -48 of the Land Acquisition Act- 1894 (Central Act-1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :06 -04 - 1989 in Part- III at pages from 305 to 328 vide Notification No. BDA/SLAO / A1/324/88 -89 , Dated:29 .12. 1988 and Final Notification No . UDD 127 MNX 
1994 Dated :09.05 . 1994 was published in the Karnataka Gazette Dated : 18 .05 . 1994 Sub-section (1) of Section - 19 of BDA Act 1976 (Karnataka Act- 12 of 1976 ) for 
formation of layout Called " BANASHANKARI Vth STAGE LAYOUT" . 

SCHEDULE 
DISTRICT :BANGALORE TALUK : BANGALORE -SOUTH 

HOBLI:UTTARAHALLY 

VILLAGE :HALAGEVADERAHALLI 
Name of the Dry /Wet/ Total | Kharab Remain Asses Extent 

Exten 

East West North South 
No. Khatedar/Anubhavadar No. Garden Extent 

ing sment Acquire t with Sy. No 

Sy .No Sy.No 
Sri/Smt. 

Extent 

draw 

No . 


SL. 


Sy . 


Sy. 


Sarakari 


139 


A - 
G A - 

G A -G Rs.Ps . A .G . A -G 
5 6 

9 10 11 12 13 14 
Dry 3 - 38 0 -05 3 - 33 4 -83 3- 38 3-26 Arehally 138 65 183 

Border 
TOTAL EXTENT WITH DRAWN 3 ACRES 26 GUNTAS ( Three Acres and Twenty Six Guntas Only ) 

By Order and in the name of the Governor of Karnataka 

M . S. PREMACHANDRA 
Under Secretary to Government 
Urban Development Department. 


PR -848 


No . 


೩೩೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨, ೨೦೧೦ 

2007 - a 
URBAN DEVELOPMENT DEPARTMENT 

NOTIFICATION 

No.UDD /223 /MNX/ 2010 , Bangalore, Dated : 14th May, 2010 
In exercise of the powers conferred by sub -section (1 ) of Section -48 of the Land Acquisition Act- 1894 ( Central Act- 1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :03.02 .2003 in Part-III at pages from 1 to 179, vide Notification No .BDA/COMMR /ALAO /LA9/104 /2002 -03, Dated :03.02 .2003 and Final Notification No.UDD 
193 MNX 2004 Dated: 23 .02 .2004 was published in the Karnataka Gazette Dated :23.02 .2004 in Part-1|| under Sub - section ( 1) of Section - 19 of BDA Act- 1976 
(Karnataka Act- 12 of 1976 ) for formation of layout Called " ARKAVATHI LAYOUT" . 

SCHEDULE 
DISTRICT:BANGALORE TALUK : BANGALORE NORTH 

HOBLI: YELAHANKA 

VILLAGE : SRIRAMPURA 
SI. Name of the Sy . Dryl Total Kharab Remaining Assess - Extent Extent 

Boundaries 
No. Khatedar/Anubhavadar 

Wet/ Extent 

Extentm ent Acquired with 
Sri /Smt. Garden 

drawn 
A -G A -G A -G Rs.Ps. A .G . A -G East West North South 

Sy .No Sy. No Sy . No Sy. No 
Munivenkatappa , 

14 / 1 Dryl 

2 - 05 0 -03 1 . 071 1-842 -05 2-05 13 15 Oni 14 /2 
Lingamma, Papamma, 

Gdn 

0 - 35 
Ammayappa 
Ramesh Bin Rajanna 14 /2 Dry 2 - 17 

2- 17 3-84 2 - 17 2 - 17 13 15 14 / 1 14 /3 
Ramaiah , 

15 / 1 

1 .07 | 0 -04 1 -03 1-591 -07 1-07 15 /5 16 Oni 15 / 2 / 3 
Ammayappa , 
Muniyappa, 
Muniyamma 
Hanumappa Bin 15 / 2 Dry 0 - 34 0 -02 0 -32 1 - 18 0 -34 0 -3215 /3 61 15 / 

1 9 
Appayappa, 
Patalappa Bin 
Appayappa 
Anjanappa Bin 
Harish 


2 . 


3 . 


Dry 


4 . 


Dry 


| 


17 


280 - a FOF :37 JOZE, Toowoo RT 09 , 9000 

೩೩೮೧ 
Si. Name of the Sy. Dryl Total Kharab Remaining Assess - Extent Extent 

Boundaries 
Khatedar /Anubhavadar No. Wet/ Extent 

Extentm ent Acquired with 
Sri /Smt. Garden 

drawn 
A - G A -G A -G Rs.Ps . A .G . A - G 

East 

West North South 

Sy .No Sy. No Sy .No Sy. No 
Hanumanthappa 

15/3 | Dry 0 - 30 

0 -01 0 - 29 1-08 0 -30 0 - 30 15 / 

4 15 /2 15/ 1,5 
6 . Hanumanthappa Bin 

15 /4 0 - 34 0-01 
0 - 33 

1 - 22 0 - 34 0 - 34 

15 / 3 15 / 5 
Byrappa 
7. Annayappa, 

15 /5 0 - 38 0 -02 L 0 - 36 1- 330 - 380- 3714 

15 / 3,4 
Doddanarayanappa , 

Chickanarayanappa 
8 . M . Shamanna 

16 /1 Dry 0- 300 -04 0 -26 0-820 -30 0- 30 15 17 
9 . Ramaiah Bin Jayanna 

16/2 Dry | 0-31 0 -080 -23 / 0 -730 -31 0-31 15 17 16 /1 61 
Byrappa, Dodda Byrappa , 22 /2 Dry 2 -04 0 -02 2 - 02 3 - 24 

0 - 17 0 - 16 

22 / 1 

21 
AkkayammaKom 
Melekote Appanna , 

A . Sonnappa 
11. Shammanna M . 61/ 1 Wet 0 - 15 

0 -152 -000 - 15 0-09 15 Jakkur 16 61 /2 
12. Shammanna 61/3 Wet 0- 17 0 - 17 2-270 -17 0 -17 15 Jakkur 61/ 

2 61/4 
Total 

11 - 25 
TOTAL EXTENT WITH DRAWN 11 ACRES 25 GUNTAS ONLY (Eleven Acres and Twenty Five Guntas Only) 

By Order and in the name of the Governor of Karnataka 

M . S .PREMACHANDRA 
PR -849 

Under Secretary to Government 
Urban Development Department. 


10 . 


23 


Sy. 


No. 


೩೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೧೨ , ೨೦೧೦ 

XJ07 - a 
URBAN DEVELOPMENT DEPARTMENT 

NOTIFICATION 

No .UDD/244/MNX/2010 , Bangalore , Dated :22nd May, 2010 
In exercise of the powers conferred by sub - section ( 1) of Section - 48 of the Land Acquisition Act- 1894 (Central Act- 1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :22.05. 2008 in Part-III at Pages from 1 to 75 vide Notification No . BDA /COMMR /DC (LA )/ ALAO / 158 /2008 -09, Dated :21.05 . 2008 and Final Notification 
No.UDD 51 MNX 2010 Dated : 18 .02 . 2010 was published in the Karnataka Gazette Dated: 18 . 02.2010 in Part-1|| under Sub -section ( 1 ) of Section - 19 of BDA Act 
1976 (Karnataka Act-12 of 1976 ) for formation of layout Called "NADAPRABHU KEMPEGOWDA LAYOUT", subject to the condition as follows: 

SCHEDULE 
DISTRICT:BANGALORE TALUK : BANGALORE SOUTH 

HOBLI:KENGERI 

VILLAGE : SULIKERE 
SI. Name of the Dry /Wet/ Total Kharab Remain Assess Extent 

Exten 

East West North South 
Khatedar ) No. Garden Extent 

ing ment Acquire t with Sy.No Sy. No. Sy.No Sy.No 
Anubhavadar 

Extent 

draw 
Sri /Smt. 

A - G A - G 

A - G 

Rs.Ps . A .G . A - G 
6 7 8 

11 12 13 1 14 
1. H . V . Subbakrishna Kharab 100 -09 

99 - 212 -00 80, 58 , 72 , 71 , 7 , 72 , 19 , 66 

59 , 64 , 73 , 74 , 70 , 74 

75 , 66 179 

2 - 00 
TOTAL EXTENT WITH DRAWN 02 ACRES (Two Acres Only) 
Condition : The Land should not be used for any other purpose other than nursery and if the said condition is violated , the Bangalore Development Authority 
reserves the right to take over the possession of the above denotified Lands . 

By Order and in the name of the Governor of Karnataka 

M . S .PREMACHANDRA 
PR -888 

Under Secretary to Government 
Urban Development Department. 


10 


Sy. 


No. 


280 - a FDF :37 ODTE , Toowo SAT , 09, 9000 

೩೩೮೩ 
URBAN DEVELOPMENT DEPARTMENT 

NOTIFICATION 

No.UDD /266 /MNX/2010 , Bangalore, Dated :27th May, 2010 
In exercise of the powers conferred by sub - section ( 1) of Section - 48 of the Land Acquisition Act- 1894 (Central Act- 1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :22.05. 2008 in Part-III at Pages from 1 to 75 vide Notification No . BDA /COMMR /DC (LA )/ ALAO / 158 /2008 -09, Dated :21.05 . 2008 and Final Notification 
No.UDD 51 MNX 2010 Dated : 18 .02 . 2010 was published in the Karnataka Gazette Dated: 18 . 02.2010 in Part-1|| under Sub -section ( 1 ) of Section - 19 of BDA Act 
1976 (Karnataka Act-12 of 1976 ) for formation of layout Called " NADAPRABHU KEMPEGOWDA LAYOUT". 

SCHEDULE 
DISTRICT:BANGALORE TALUK : BANGALORE NORTH 

HOBLI:YESHWANTHPUR 

VILLAGE: KODIGEHALLI 
SI. Name of the 

Dry /Wet/ Total Kharab Remain Assess Extent Exten East West North South 
Khatedar ) No. Garden Extent 

ing ment Acquired t with Sy. No Sy . No . Sy .No Sy .No 
Anubhavadar 

Extent 

draw 
Sri /Smt. 

A - G A - G A -G Rs.Ps . A .G . A -G 
8 / 9 

12 

13 14 
Doddahanumanthaiah , 

| 55 / 1 Dry 19 - 37 1 -20 18 - 17 23 - 23 9 -28 4 -33 

55 / 2 53 57 , 56 
Revanna , 
Chikkahanumanthaiah , 
K .K . Krishnappa S /o 
Late H .K . Kalappa 

4 -33 
TOTAL EXTENT WITH DRAWN 04 ACRES 33 GUNTAS (Four Acres and Thirty Three Guntas Only ) 

By Order and in the name of the Governor of Karnataka 

M . S .PREMACHANDRA 
PR -889 

Under Secretary to Government 
Urban Development Department. 


10 


೩೩೮೪ 


XJ07 - a 


FDF :37 ODRE, Todowed SAT , 09 , 9000 

URBAN DEVELOPMENT DEPARTMENT 


NOTIFICATION 


No .UDD /174/MNJ/2010, Bangalore, Dated :4th June, 2010 
Whereas the Government of Karnataka has sanctioned an improvement scheme for the formation of layout called " ARKAVATHI LAYOUT" by the 
Bangalore Development authority vide Government Order No.UDD 193 MNX 2004 , Bangalore , Dated :21 .02 .2004 . 

Whereas, it is expedient to consider the representations of farmers of Arkavathi Layout in the light of the order passed by the Hon ble High Court of 
Karnataka in W .A . No.2624- 25 /2005 , connected with W .A .No .2626 /2005 etc., 

Now , therefore in exercise of the powers conferred under Sub -Section ( 1) of Section 19 of the Bangalore Development Authority Act 1976 (Karnataka Act 
No .12 of 1976 ) and powers conferred by Clause -(c ) of Section 3 and Section 7 of land Acquisition Act 1894 (Central Act 1 Amendment) Act 1961 (Karnataka Act 
17 of 1961) the following Land Acquisition Officers , Bangalore Development Authority , Bangalore are hereby appointed to perform the functions of the Deputy 
Commissioner (Land Acquisition ), under the said Land Acquisition Act in respect of the lands situated in Villages noted against the land acquisition officers and the 
lands involved in the Writ Appeals 2624 - 25 /2005 and etc ., only and to consider and pass appropriate orders . 


ers 


Sl. 


Name of the Land Acquisition Officer 


Names of the Villages 


No. 


1 


Land Acquisition Officer 


Jakkur, K . Narayanapura , Thanisandra , Venkateshapura . 


Additional Land Acquisition Officer 


Amruthalli, Dasarahalli , Byrathikhane , Srirampura . 


3 . 


Special Land Acquisition Officer 


Sampigehalli, Kempapura , Geddalahall, Hennur. 
Rachenahall,Hebbala , Chellakare, Nagavara. 


Special Additional Land Acquisition Officer 


By Order and in the name of the Governor of Karnataka 


M . S .PREMACHANDRA 


PR - 907 


Under Secretary to Government 


Urban DevelopmentDepartment. 


